ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಆಗಸ್, ೭ , ೨೦೧೪ ( ಶ್ರಾವಣ ೧೬ , ಶಕ ವರ್ಷ ೧೯೩೬) . 
Bangalore , Thursday, August 7 , 2014 (Shravana 16 , Shaka Varsha 1936 ) 


ಸಂಚಿಕೆ ೩೨ 
Issue 32 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅನುಷ್ಠಾನಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಸೃಜಿಸಲಾದ ಹುದ್ದೆಗಳಿಗೆ ಕಾರ್ಯಕಾರಿ 

ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 317 ಸಿಜಿಇ 2011 , ದಿನಾಂಕ: 23.08 .2012. 

2 . ಆಯುಕ್ತರು, ಆಹಾರ ಸುರಕ್ಷತೆ ಆಕುಕಸೇ , ಇವರ ಪತ್ರ ಸಂಖ್ಯೆ: ಸಾಅಸಂ / ಆಸುಗುಕಾ /01/2011 - 12 , ದಿನಾಂಕ: 08.10.2012. 

3. ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 38 ಸೇನಿಣ 96 , ದಿನಾಂಕ: 01.08.1996 . 
ಪ್ರಸ್ತಾವನೆ : 

ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಮತ್ತು ಅದರ ಅಡಿ ರಚಿಸಿರುವ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ನಿಯಮಗಳು 
2011ನ್ನು , ರಾಜ್ಯದಲ್ಲಿ ಪರಿಪೂರ್ಣವಾಗಿ ಅನುಷ್ಠಾನಗೊಳಿಸಲು ಅವಶ್ಯವಿರುವ ಹುದ್ದೆಗಳನ್ನು ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಸರ್ಕಾರದ ಆದೇಶದಲ್ಲಿ 
ಹೊಸದಾಗಿ ಸೃಜಿಸಿ/ ಪದನಾಮೀಕರಿಸಿ ಆದೇಶ ಹೊರಡಿಸಲಾಗಿದೆ. 

ಮೇಲೆ ಓದಲಾದ ಕ್ರ. ಸಂ (2) ರಲ್ಲಿ ದಿನಾಂಕ: 08.10 .2012ರ ಪತ್ರದಲ್ಲಿ ಆಯುಕ್ತರು, ಈ ಹೊಸದಾಗಿ ಸೃಜಿಸಲಾದ/ ಪದನಾಮೀಕರಿಸಿದ ವಿವಿಧ 
ವೃಂದದ 415 ಹುದ್ದೆಗಳಿಗೆ ವೃಂದ ನೇಮಕಾತಿ ನಿಯಮ ರಚಿಸಬೇಕಾಗಿದ್ದು , ಸಮಗ್ರವಾದ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸಿ 
ಜಾರಿಗೊಳಿಸಲು ಕಾಲಾವಕಾಶ ಬೇಕಾಗುವುದರಿಂದ ಈ ಹುದ್ದೆಗಳಿಗೆ ಕಾರ್ಯಕಾರಿ ಆದೇಶ ಮೂಲಕ ನೇಮಕಾತಿ ವಿಧಾನವನ್ನು ನಿಗಧಿಪಡಿಸಿ ತುಂಬಲು 
ಆಯುಕ್ತರು, ಆಹಾರ ಸುರಕ್ಷತೆ ಮತ್ತು ಆಯುಕ್ತರು, ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳು, ಇವರು ಪ್ರಸ್ತಾಪಿಸಿರುತ್ತಾರೆ. 

ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯ ಅನುಷ್ಠಾನಕ್ಕಾಗಿ ಸೃಜಿಸಲಾದ ಹುದ್ದೆಗಳಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 
ಹೊಸದಾಗಿ ರಚಿಸುವ ಮೂಲಕ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಿ ತುಂಬಲು ಕಾಲಾವಕಾಶ ಬೇಕಾಗುವುದರಿಂದ, ಈ ಹುದ್ದೆಗಳನ್ನು 
ಕಾರ್ಯಕಾರಿ ಆದೇಶದ ಮೂಲಕ ನೇಮಕಾತಿ ವಿಧಾನವನ್ನು ನಿಗಧಿಪಡಿಸಿ ತುಂಬಲು ಅವಕಾಶ ಕಲ್ಪಿಸಲು ಉದ್ದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ವೃಂದ ಮತ್ತು 
ನೇಮಕಾತಿ ನಿಯಮಗಳನ್ನು ಹೊಸದಾಗಿ ರಚಿಸಿ ಜಾರಿಗೆ ತರುವುದನ್ನು ಕಾಯ್ದಿರಿಸಿ ಮೇಲೆ ಓದಲಾದ ( 3) ರ ಅಧಿಕೃತ ಜ್ಞಾಪನದಲ್ಲಿನ ಮಾರ್ಗಸೂಚಿಗಳನ್ನು 
ಅಳವಡಿಸಿಕೊಂಡು ಕಾರ್ಯಕಾರಿ ಆದೇಶ ಹೊರಡಿಸುವ ಮೂಲಕ ಮೇಲ್ಕಂಡ ಹುದ್ದೆಗಳಿಗೆ ನೇಮಕಾತಿ ವಿಧಾನವನ್ನು ಜಾರಿಗೆ ತರಲು ನಿರ್ಧರಿಸಲಾಗಿದೆ. 

ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯನ್ನು ರಾಜ್ಯದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಸಿಬ್ಬಂದಿಗಳ ಕೊರತೆ ಇರುವುದರಿಂದ 
ಆಹಾರ ಸುರಕ್ಷತೆ ನಿಯಮದಡಿ ಸೃಜಿಸಲಾದ ಹುದ್ದೆಗಳ ನೇಮಕಾತಿಗಳನ್ನು ಶೀಘ್ರವಾಗಿ ಮಾಡಲು ನೇಮಕಾತಿ ನಿಯಮಗಳ ರಚಿಸಲು ಮಾನ್ಯ 
ಮುಖ್ಯಮಂತ್ರಿಗಳ ಅನುಮೋದನೆ ಪಡೆಯಲಾಗಿದೆ. 
ಅದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 332 ಸಿಜಿಇ 2012, ಬೆಂಗಳೂರು, ದಿನಾಂಕ: 20.03.2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅನುಷ್ಠಾನಕ್ಕೆ ಆರೋಗ್ಯ 
ಇಲಾಖೆಯಲ್ಲಿ ಸೃಜಿಸಲಾದ ಹುದ್ದೆಗಳಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಬಾಕಿಇಟ್ಟು ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಆದೇಶದ ಅನುಬಂಧದಲ್ಲಿ ನಮೂದಿಸಿರುವಂತೆ ನೇಮಕಾತಿ ಕಾರ್ಯ ವಿಧಾನವನ್ನು ನಿಗಧಿಪಡಿಸಲಾಗಿದೆ. 


(೯೬೧) 


6 : 9 


FOT & ODZIE, TODOJO, GRT , 2 , 9008 


ಭಾಗ ೧ 


1. ಈ ಕಾರ್ಯಕಾರಿ ಆದೇಶದ ಮೂಲಕ ನಿಗಧಿಪಡಿಸಿದ ನೇಮಕಾತಿ ವಿಧಾನವು ಸದರಿ ಕಾರ್ಯಕಾರಿ ಆದೇಶವನ್ನು ಹೊರಡಿಸಿದ 

ದಿನಾಂಕದಿಂದ ಆರು ತಿಂಗಳ ಕಾಲ ಮಾತ್ರ ಜಾರಿಯಲ್ಲಿರುತ್ತದೆ. 
2 . ಆರು ತಿಂಗಳ ಒಳಗಾಗಿ ಈ ನೇಮಕಾತಿ ಕಾರ್ಯವಿಧಾನವನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸಿ ಅಳವಡಿಸತಕ್ಕದ್ದು. 
3. ಆರು ತಿಂಗಳ ನಂತರ ಈ ಕಾರ್ಯಕಾರಿ ಆದೇಶವು ತನ್ನಿಂದ ತಾನೇ ರದ್ದಾಗುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ . ನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಆರೋಗ್ಯ 1 & 2) 
ANNEXURE 


No. of 


Category of Posts 


Pay Scale 


Method of Recruitment 


Minimum Qualification 


No . 


Posts 


22 . 


33 


4 


5 


Commissioner of 

Food Safety 


01 


2 


Joint Food Safety 

Commissiner 


01 


48900 -63600 


Commissioner of Health and Family 
Welfare Services and Ex -officio 
Commissioner of Food Safety 
By deputation of a Senior Scale KAS 
officer 
Promotion from the Cadre of Deputy 
Director, HFW Services or Deputation 
from joint Director, HFW Services 
Promotion from the Cadre of 
Designated Officer or Deputation from 
the Cadre of Deputy Director, HFW 
Services 


Joint Director 

(FSSA ) 


01 


w 


40050 -56550 


Deputy Director 

(Admin ) 


01 


36300 - 56850 


Must have put in service not less than 3 
years in the cadre of Designated officer. 


Deputy Director 

( Squad) 


01 


36300 -56850 


Promotion from the Cadre of 
Designated officer or Deputation from 
the Cadre of Deputy Director, HFW 
Services 


Must have put in service not less than 3 
years in the cadre of Designated officer 


6 


Legal Advisor 


01 


25000 
(Consolidated ) 


By outsourcing 


Disignated 

Officer 


36 


28100 -50100 


By 50 % Direct recruitment & 50 % 
Promotion from the cadre of Senior 
Food Safety Officers . 


Must have possess Bachelor s Degree in 
LLB from recognised university 
established by law in India and must have 
10 years experience has Legal 
Practitioner. 
For direct recruitment, must have possess 
bachelor Degree in science with chemistry 
as one of the subjects or at least one of 
the educational qualifications prescribed 
for the Food Safety Officer under these 
Rules. 
Must be holder of a Master s Degree in 
Chemistry or Biochemistry or Microbiology 
or Dairy chemistry or Food Technology 
Food and Nutrition . 
Must have Master Degree in Food 
Microbiology 


Junior Food 


25 


22800 - 43200 


By DirectRecruitment 


Analyst 


Junior 
Microbiologist 


01 


25000 
Consolidated 


By Direct Recruitment 


10 


Senior food Safety 

Officer 


34 


22800 - 43200 


Must have put in a service of not less than 
three years in the cadre of Food Safety 
Officers/Senior Food Safety Officers 
Grade - 11 


By promotion from the cadre of Senior 
Food Safety Officer Grade -|| If , no 
persons are available in this cadre , by 
giving promotion from the cadre of food 
safety officers. 
By shifting of existing 33 Senior Health 
Assistant/ Food Inspector notified as 
Food Safety Officers and these posts 
are re -designated as Senior Food 
Safety Officers Grade 11 


11 


Senior food Safety 
Officer Grade II 


21600 - 40500 


ಭಾಗ ೧ 


FIDT 37 ODZIE , ndodd , GAT 2 , 9008 


5 & a 


Si. 


No. of 


Category of Posts 


Pay Scale 


Method of Recruitment 


Minimum Qualification 


No . 


Posts 


2 


3 


5 


12 


Food safety 

Officer 


157 


20000 - 36300 


50 % By Direct Recruitment: 
50 % By promotion from the cadre of 
Junior Food Safety Officer Grade 11 If 
no persons are eligible for promotion 
from the cadre of Food Safery Officer 
Grade - II , these posts may be filled 
through Direct Recruitment 


1. Must be a holder of a degree in Food 

Technology or Biotechnology or Oil 
Technology or Agricultural Science, or 
Veterinary or Bio -Chemistry or 
Microbiology or Master Degree in 
Chemistry as one of the Subject. 
Degree in Medicine from recognised 
University or possess equivalent 

qualification . 
2. Must have put in a service of not less 

than 3 years in the cadre of Junior 
Food Safety Officer Grade- 11 


13 


Junior Food safety 
Officer Grade - 11 


17650 - 32000 


By Shifting of existing 50 Junior Health 
Assistant/Food Inspector notified as 
Food Safety Officers and these posts 
are re -designated as Junior Food 
Safety Officers Grade - 11 


PR . 542 
SC . 250 


ಪಿ . ನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
såsen , NO ES TIEKI 02 FOOD 2003 . (edsen , 1& 2 ) 


COMMERCE & INDUSTRIES SECRETARIAT 
Sub: Approval to the proposal of M /s Hindustan Aeronautics Ltd . to establish a unit for “ Manufacture , Repair and 

Overhaul of Helicopters ” at Bidarehallakaval, Marashettihalli Panchayath , Nittur Hobli, Gubbi Taluk , Tumkur 

District 
Read: Proceedings of the 34th State High Level Clearance Committee (SHLCC )meeting held on 04 .03. 2014 . 
Preamble : 

M /s Hindustan Aeronautics Ltd . has proposed to establish a unit for "Manufacture , Repair and Overhaul of Helicopters” , 
with an investment of Rs. 4990 .00 crore , generating employment to about 3000 persons at Bidarehallakaval, Marashettihalli 
Panchayath , Nittur Hobli, Gubbi Taluk, Tumkur District. 

The proposal was examined in the 34th State High Level Clearance Committee (SHLCC) Meeting held on 04 .03 .2014 . 
Governmenthas examined the recommendations made by the State High Level Clearance Committee , in all aspects. 

Hence the following order. 

GOVERNMENT ORDER No. CI 92 SPI 2014 , BANGALORE, DATED : 07.05 .2014 
Government is pleased to accord in principle approval to the investment proposal of M /s Hindustan Aeronautics Ltd . to 
establish a unit for “ Manufacture, Repair and Overhaul of Helicopters ”, with an investment of Rs. 4990 .00 crore at Bidarehallakaval, 
Marashettihalli Panchayath , Nittur Hobli, Gubbi Taluk, Tumkur District, generating employment to about 3000 persons with the following 
infrastructure assistances , incentives and concessions : 
Land : 

600 acres of Government land to be allotted by Revenue Department at a cost to be decided by 
Government at Sy . No. 1, Bidarehallakaval, Marashettihalli Panchayath , Nittur Hobli, Gubbi Taluk , Tumkur 

District. 
Power : 

10000 KVA for the plant and 2000 KVA for the Township to be serviced by BESCOM . 
HAL has to install 15 MVA substation inside the proposed land to meet the power requirements at its own 

cost. 
Water : 

Quantity : 12 ,000 KL per month for the plant and 30 Lakh LPD for the Township . 

Source : Hemavathi Canal. The promoter to file a separate application before WRD for allocation of water. 
Incentives & As per Karnataka Aerospace Policy (2013-23 ). 

Concessions : 
Sanction of the above infrastructure facilities , incentives and concessions is subject to the following terms and conditions: 

Environment: The company to obtain Consent for Establishment and Consent for Operation from KSPCB and 
environmental clearance from MoEF , Govt. of India or the Dept of Forest, Ecology & Environment, Govt . of Karnataka , if 
applicable . 


1 . 


೯೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೭ , ೨೦೧೪ 


ಭಾಗ ೧ 


_ b) | 


2 . Employment: The Company shall comply with the provisions of Industrial Policy of Govt. of Karnataka and Dr. Sarojini 

Mahishi Report. Prepare a plan for developmentof Human Resources required for the project, train local people. A copy of 
Human Resources Development plan shall be sent to the Commissioner for Industrial Development & Director of Industries 

and Commerce for monitoring. 
3. Vendor Development: Wherever there is scope for vendor development for the project, the company shall prepare a vendor 

development plan , develop local vendors and procure the required inputs, components and sub - assemblies from these local 
vendor units. A copy of the vendor development plan shall be sent to the Commissioner for Industrial Development & Director 
of Industries and Commerce for monitoring . 
Social Infrastructure Development: The Company is advised to take up social infrastructure development projects in the 
vicinity of the proposed location of the unit and comply with the stipulation of Company Act 2013. A copy of such projects shall 
be sent to the Commissioner for Industrial Development & Director of Industries and Commerce for monitoring . 
Others : 
a ) The company shall adopt rainwater harvesting , waste water recycling and water conservation techniques . Zero 

discharge facility should be adopted wherever applicable . 
The company shall take all statutory and other necessary clearances from the competent authorities including Govt. 
of India and shall submit milestones /progress in the implementation of the project regularly, which will be monitored 

by the Department. 
This approval is valid for a period of two years from the date of issue of this Government Order. 

By Order and in the name of the Governor ofKarnataka , 

S . UMADEVI 

Desk Officer ( Technical Cell), 
PR, 504 

Commerce & Industries Department. 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಗೌರೀಶ್ ಎಂ ಕಡವಡಕರ, ಪಿಸಿ- 923, 6ನೇ ಪಡೆ, ಕೆಎಸ್‌ಆರ್‌ಪಿ , ಗುಲ್ಬರ್ಗಾ ಇವರ ಪರಿಷ್ಕರಣ 

ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಕಮಾಂಡೆಂಟ್, 6ನೇ ಪಡೆ, ಕೆಎಸ್‌ಆರ್‌ಪಿ, ಗುಲ್ಬರ್ಗಾ ಇವರ ಆದೇಶ ಸಂಖ್ಯೆ: 

ಸಿಬ್ಬಂದಿ(1) / ಇವಿ / ಪಿಸಿ - 923 /2012 - 13 ದಿನಾಂಕ 02 .04.2013 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್‌ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಕೆಎಸ್‌ಆರ್‌ಪಿ , 

ಬೆಂಗಳೂರು ಇವರ ಆದೇಶ ಸಂಖ್ಯೆ: ಅಪೀಲು/03/2013 - 14 ದಿನಾಂಕ 15 .10.2013 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 06. 01.2014 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು( 2) 83 / 2013 - 14 ದಿನಾಂಕ 19 . 04 .2014 
ಪ್ರಸ್ತಾವನೆ : 
- ಶ್ರೀ ಗೌರೀಶ್ ಎಂ ಕಡವಡಕರ, ಪಿಸಿ - 923 , ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು 6ನೇ ಪಡೆ, ಕೆಎಸ್‌ಆರ್‌ಪಿ , ಗುಲ್ಬರ್ಗಾ 
ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ನಿಷ್ಕಾಳಜಿ , ನಿರ್ಲಕ್ಷತನ ಹಾಗೂ ಬೇಜವಾಬ್ದಾರಿ ತೋರಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ 
ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 6ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 
1) ಶ್ರೀ ಗೌರೀಶ ಎಂ ಕಡವಡಕರ, ಪಿ.ಸಿ ನಂ . 923 , “ಎಫ್ ” ದಳ 6ನೇ ಪಡೆ ಕೆ.ಎಸ್.ಆರ್. ಪಿ ತಾಜಸುಲ್ತಾನಪೂರ, 

ಗುಲ್ಬರ್ಗಾ ಆದ ನೀವು ದಿನಾಂಕ: 04.11.2011 ರಿಂದ ದಿನಾಂಕ: 31. 01.2012ರವರೆಗೆ 89 ದಿವಸ ಯಾವುದೇ ತರಹದ 
ರಜೆ ಹಾಗೂ ಯಾವುದೇ ಮೇಲಾಧಿಕಾರಿಯವರ ಪೂರ್ವಾನುಮತಿ ಪಡೆಯದೆ ಕರ್ತವ್ಯಕ್ಕೆ ಅನಧಿಕೃತ ಗೈರು 
ಹಾಜರಾಗಿರುತ್ತೀರಿ. ಮತ್ತು ದಿನಾಂಕ: 30.03.2012 ರಿಂದ ದಿನಾಂಕ: 05.04.2012ರವರೆಗೆ 7 ದಿವಸ ಕಿರುಕುಳ ರಜೆ 
ಪಡೆದುಕೊಂಡು ಹೋಗಿ ದಿನಾಂಕ: 06.04 . 2012 ರಿಂದ 14.08.2012ರವರೆಗೆ 131 ದಿವಸ ರಜೆ ಮೀರಿ ನಿಂತು ಕರ್ತವ್ಯಕ್ಕೆ 
ಗೈರು ಹಾಜರಾಗಿರುವ ನೀವು ಕರ್ತವ್ಯದಲ್ಲಿ ನಿಷ್ಕಾಳಜಿ ಮತ್ತು ನಿರ್ಲಕ್ಷತನ ತೋರಿಸಿ, ಆಡಳಿತದಲ್ಲಿ ಆಡಚಣೆಯನ್ನುಂಟು 
ಮಾಡಿ , ಬೇಜವಾಬ್ದಾರಿಯಿಂದ ನಡೆದುಕೊಂಡು ಅತೀ ಘೋರವಾದ ಅಪರಾಧ ಎಸಗಿರುವಿರಿ. 
ಶಿಸ್ತಿನ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಕಾನ್ಸ್‌ಟೇಬಲ್ ಅಂತಾ ಕಾರ್ಯ ನಿರ್ವಹಿಸುತ್ತಿರುವ 
ನೀವು ಇಲಾಖೆಯ ನಿಯಮಗಳನ್ನು ಬಲ್ಲವರಾಗಿದ್ದು, ಇಲಾಖೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ, ನೀವು ಅತೀ 
ಅವಶ್ಯಕ ಸಮಯದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಮರೆತು 89 ದಿವಸ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿರುತ್ತೀರಿ. 
ಮತ್ತು 131 ದಿವಸ ರಜೆ ಮೀರಿ ನಿಂತು ಕರ್ತವ್ಯಕ್ಕೆ ಸಂಪೂರ್ಣ ನಿಷ್ಠೆಯನ್ನು ತೋರದೆ ದುರ್ವತ್ರನೆಯನ್ನು ಪ್ರದರ್ಶಿಸಿ, 
ಸರ್ಕಾರಿ ಸೇವೆಯನ್ನು ಲಘುವಾಗಿ ಪರಿಗಣಿಸಿ ಬೇಜವಾಬ್ದಾರಿಯಿಂದ ನಡೆದುಕೊಂಡು ಅಕ್ಷಮ್ಯ ಅಪರಾಧ ಎಸಗಿರುವಿರಿ . 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೭ , ೨೦೧೪ 

೯೬೫ 
ಇಲಾಖಾ ವಿಚಾರಣೆಯಲ್ಲಿ ಆ. ಪ್ರೊ . ಅ. ರವರ ಮೇಲಿನ ಆಪಾದನೆಗಳು ಸಾಬೀತಾಗಿದೆಯೆಂದು ವಿಚಾರಣಾಧಿಕಾರಿಗಳು ಅಭಿಪ್ರಾಯ ನೀಡಿದ್ದು , 
ಅದರಂತೆ ಆ . ಪ್ರೊ . ಅ. ರವರಿಗೆ ಕಾರಣ ಕೇಳುವ ನೋಟೀಸ್ ಜಾರಿ ಮಾಡಿ, ಆ. ಪ್ರೊ . ಅ.ರವರು ನೀಡಿದ ಸಮಜಾಯಿಷಿಯನ್ನು ಒಪ್ಪದ ಶಿಸ್ತು ಪ್ರಾಧಿಕಾರ 
ಹಾಗೂ ಕಮಾಂಡೆಂಟ್ , 6ನೇ ಪಡೆ, ಕೆಎಸ್‌ಆರ್‌ಪಿ , ಗುಲ್ಬರ್ಗಾ ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ 02 . 04 .2013ರ ಆದೇಶದಲ್ಲಿ 
ಅರ್ಜಿದಾರರನ್ನು ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಕಲಂ 23ರ ಉಪ ಕಲಂ (1) ರ ಖಂಡ ( ಬಿ) ಯ ಉಪ ಖಂಡ ( 4) ರ ಪ್ರಕಾರ ತಕ್ಷಣದಿಂದ 
ಜಾರಿಗೆ ಬರುವಂತೆ ವಜಾ ಮಾಡಲಾಗಿದೆ ಹಾಗೂ ದಿನಾಂಕ 04.11.2011ರಿಂದ ದಿನಾಂಕ 31.01.2012ರವರೆಗೆ 89 ದಿವಸ ಮತ್ತು 30.03.2012ರಿಂದ 
14.08.2012ರವರೆಗೆ 138 ದಿವಸ ಅನಧಿಕೃತ ಗೈರು ಹಾಜರಾದ ಅವಧಿಯನ್ನು ಕೆ. ಸಿ.ಎಸ್. ಆರ್ . ನಿಯಮ 106 ( ಎ ) ಪ್ರಕಾರ ಸಂಬಳ ರಹಿತ ರಜೆಯನ್ನಾಗಿ 
ಸಕ್ರಮಗೊಳಿಸಿ ದಂಡನೆಯನ್ನು ವಿಧಿಸಿರುತ್ತಾರೆ . 

ಶಿಸ್ತು ಪ್ರಾಧಿಕಾರದ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ 
ಜನರಲ್ ಆಫ್ ಪೊಲೀಸ್, ಕೆಎಸ್‌ಆರ್‌ಪಿ, ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ: (2) ರಲ್ಲಿ ಓದಲಾದ ದಿನಾಂಕ : 15.10 .2013ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

- ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ 
ವಾದಾಂಶಗಳನ್ನು ಇಲಾಖಾ ವಿಚಾರಣಾ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿಯವರು ದಿನಾಂಕ 30 .06. 2001ರಂದು ಪೊಲೀಸ್ ಸೇವೆಗೆ 
ಸೇರಿದ್ದು, ಸೇವಾ ಅವಧಿಯಲ್ಲಿ ಒಟ್ಟು 29 ಬಾರಿ ಅನಧಿಕೃತವಾಗಿ ಗೈರು ಹಾಜರಾಗಿರುವುದು ಮತ್ತು ಸುಮಾರು 10 ಬಾರಿ ನಿಯಮ 7ರಡಿ ಶಿಕ್ಷೆಗೆ 
ಗುರಿಯಾಗಿದ್ದು ಸರ್ಕಾರಿ ನೌಕರಿಗೆ ಯೋಗ್ಯರಲ್ಲವೆಂಬುದನ್ನು ಸಾಬೀತು ಪಡಿಸುತ್ತದೆ. ಈ ಹಿನ್ನಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಇ 11 ಪೊಸಿಅ 2014 ಬೆಂಗಳೂರು, ದಿನಾಂಕ: 06.06.2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಗೌರೀಶ್ ಎಂ ಕಡವಡಕರ , ಪಿಸಿ- 923, 6ನೇ ಪಡೆ, ಕೆಎಸ್‌ಆರ್‌ಪಿ, ಗುಲ್ಬರ್ಗಾ ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 514 

ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು -- ಬಿ) 

ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಟಿ. ಐ . ದಾವಲಸಾಬನವರ , ಸಿಪಿಸಿ - 2087, ಉಪ ನಗರ ಪೊಲೀಸ್ ಠಾಣೆ, ಹುಬ್ಬಳ್ಳಿ ಧಾರವಾಡ ನಗರ ಇವರ 

ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಹುಬ್ಬಳ್ಳಿ ಧಾರವಾಡ ನಗರ ಇವರ ಆದೇಶ ಸಂಖ್ಯೆ : 

- ಸಿಬ್ಬಂದಿ - 3/ನಿಯಮ - 6 /06/2010 ( ಆದೇಶ ಪುಸ್ತಕ ಸಂಖ್ಯೆ : 755 /2012 ) ದಿನಾಂಕ 31.07.2012 | 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು 

ಇವರ ಆದೇಶ ಸಂಖ್ಯೆ: ಅಪೀಲು(4)/49/2012 - 13 ( ಓ. ಬಿ.ಸಂಖ್ಯೆ: 27/2013 - 14 ) ದಿನಾಂಕ 27.08. 2013 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 15 .11.2013 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು( 2) 73 /2013 -14 ದಿನಾಂಕ 04 .03. 2014 
ಪ್ರಸ್ತಾವನೆ : 

ಶ್ರೀ ಟಿ. ಐ. ದಾವಲಸಾಬನವರ, ಸಿಪಿಸಿ - 2087, ಉಪ ನಗರ ಪೊಲೀಸ್ ಠಾಣೆ, ಹುಬ್ಬಳ್ಳಿ ಧಾರವಾಡ ನಗರ ( ಇನ್ನು ಮುಂದೆ ಅರ್ಜಿದಾರರೆಂದು 
ಕರೆಯಲ್ಪಡುವ) ಇವರು ಈ ಹಿಂದೆ ವಿದ್ಯಾಗಿರಿ ಪೊಲೀಸ್ ಠಾಣೆ, ಧಾರವಾಡ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ನಿರ್ಲಕ್ಷತನ ಹಾಗೂ 
ಪರಸ್ತ್ರೀಯೊಂದಿಗೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 
1965ರ ನಿಯಮ 6ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

1) ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳಕ್ಕೆ ನಿಯೋಜನೆ ಬಯಸಿ ನೀವು ದಿನಾಂಕ 07.11.2008ರ ವರ್ಗಾವಣೆ 

ಮನವಿಯನ್ನು ಸಮುಚಿತ ಮಾರ್ಗದಲ್ಲಿ ಸಲ್ಲಿಸದೇ ನೇರವಾಗಿ ಸದರಿ ಘಟಕದ ಪೊಲೀಸ್ ಮಹಾ ನಿರೀಕ್ಷಕರಿಗೆ ಸಲ್ಲಿಸಿ 
ಸರ್ಕಾರದ /ಇಲಾಖೆಯ ನಿಯಮಗಳನ್ನು ಉಲ್ಲಂಘಿಸಿರುವಿರಿ. 
ದಿನಾಂಕ 27.12.2009ರಂದು ಮೋಹರಂ ಹಬ್ಬದ ಬಂದೋಬಸ್ತ್ ನಿಮಿತ್ತ ನಿಮ್ಮನ್ನು ನವಲೂರ ಗ್ರಾಮಕ್ಕೆ ಕರ್ತವ್ಯಕ್ಕೆ 
ನಿಯೋಜಿಸಿದಾಗ ಪಿ . ಐ., ವಿದ್ಯಾಗಿರಿ ಪೊಲೀಸ್ ಠಾಣೆ, ಧಾರವಾಡ ಇವರು ನಿಮ್ಮನ್ನು ಅಂದು 20 - 30 ಗಂಟೆಗೆ ನವಲೂರ 

ಗ್ರಾಮದಲ್ಲಿ ಚೆಕ್ ಮಾಡಲಾಗಿ ನೀವು ನಿಮ್ಮ ಕರ್ತವ್ಯದಿಂದ ಅನಧಿಕೃತವಾಗಿ ಗೈರು ಹಾಜರಾಗಿರುವಿರಿ. 
3) ವಿದ್ಯಾಗಿರಿ ಪೊಲೀಸ್ ಠಾಣೆ, ಅಪರಾಧ ಕ್ರಮಾಂಕ 38 /1998 ಕಲಂ 454, 457 , 380 ಐ . ಪಿ.ಸಿ.ನೇದ್ದರಲ್ಲಿಯ ಆರೋಪಿ 

ಇಸ್ಮಾಯಿಲ್ @ ಗಿಡ್ಡು ಉಸ್ಮಾನ ತಂದೆ ಖಾಸಿಮಸಾಬ ಬಾಗವಾನ, ಸಾ|| ಗ್ಯಾಂಗವಾಡಿ, ಬೆಳಗಾವಿ, ಈತನಿಗೆ ಹಾಗೂ ಪ್ರಕಾಶ 


೯೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೭ , ೨೦೧೪ 


ಭಾಗ ೧ 


ದುರ್ಗಪ್ಪ ಮುರಗೋಡ, ಎಂ . ಓ . ಬಿ. ಸಾ|| ರಾಮದುರ್ಗ , ಗಾಂಧಿನಗರ, ಇವರನ್ನು ಹಾಜರು ಪಡಿಸಲು ದಿನಾಂಕ 
08. 01.2010ರಂದು ಪಿ .ಎಸ್. ಐ . ( ಕಾ ವ ಸು ) ವಿದ್ಯಾಗಿರಿ ಪೊಲೀಸ್ ಠಾಣೆ, ಧಾರವಾಡ ಇವರು ನಿಯೋಜಿಸಿದ್ದರೂ ಸಹಾ ನೀವು 

ಈ ಬಗ್ಗೆ ಸಕಾರಾತ್ಮಕ ಕ್ರಮ ಕೈಗೊಳ್ಳದೇ ಕರ್ತವ್ಯ ಲೋಪ ಎಸಗಿರುವಿರಿ. 
4) ದಿನಾಂಕ 16 .03.2009ರಿಂದ ದಿನಾಂಕ 20.04 .2009ರವರೆಗೆ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರು ಉಳಿದು ಖಂಡನೀಯ 

ಕರ್ತವ್ಯ ನಿರ್ಲಕ್ಷತೆ ಎಸಗಿರುವಿರಿ ಹಾಗೂ 
5) ನಿಮ್ಮನ್ನು ಬೆಂಗಳೂರಿನಲ್ಲಿ ನಡೆಯಲಿದ್ದ ವಾರ್ಷಿಕ ಕ್ರೀಡಾ ಕೂಟಕ್ಕೆ, ಸಿ.ಎ. ಆರ್‌. ಗೆ ನಿಯೋಜಿಸಿದಾಗ ನೀವು ದಿನಾಂಕ 

14. 01 .2010ರಂದು ನಿಮ್ಮ ತಂದೆಯವರನ್ನು ಆಸ್ಪತ್ರೆಗೆ ಹೋಗಿ ನೋಡಿಕೊಂಡು ಬರುತ್ತೇನೆ ಅಂತಾ ಹೋಗಿ ಪುನಃ ಅಂದು 

ಮರಳಿ ಸಿ . ಎ . ಆರ್, ಹುಬ್ಬಳ್ಳಿ - ಧಾರವಾಡಕ್ಕೆ ಬರದೇ ದಿನಾಂಕ 15 . 01 .2010ರಂದು ವಾಪಸ್ ಬಂದಿರುವಿರಿ . ಹಾಗೂ 
6 ) ನೀವು ದಿನಾಂಕ 14. 01.2010ರಂದು ಸಿ. ಎ . ಆರ್ . ಘಟಕದಿಂದ ಅನುಮತಿ ಪಡೆದುಕೊಂಡು ಬಂದ ನಂತರ ಅಂದು ಸಂಜೆ 19 : 00 

ಗಂಟೆಗೆ ತಡಸಿನಕೊಪ್ಪ ಡಬಲ್ ರೋಡ್ದಲ್ಲಿ ಕೆಎ25 ಎಂಎ3786 ಎಂಬ ಮಾರ್ಟಿಜ್ ಕಾರಿನಲ್ಲಿ ಹಿಂದಿನ ಸೀಟಿನಲ್ಲಿ ಅನ್ಯ 
ಯುವತಿಯೊಂದಿಗೆ ಅನೈತಿಕ ಹಾಗೂ ಅಶ್ಲೀಲಕರ ಚಟುವಟಿಕೆಯಲ್ಲಿ ನಿರಂತರಾಗಿ ಶಿಸ್ತಿನ ಇಲಾಖೆಯಲ್ಲಿ ಇದ್ದುಕೊಂಡು 
ಮಹಿಳೆಯರ ರಕ್ಷಣೆಗೆ ಮುಂದಾಗಬೇಕಾದ ನೀವೇ ಇಂತಹ ಅನೈತಿಕ ಚಟುವಟಿಕೆಯಲ್ಲಿ ನಿರತರಾಗಿ ನೈತಿಕ ಅಧಃಪತನ ತೋರಿಸಿ 

ಖಂಡನೀಯ ದುರ್ನಡತೆ ತೋರಿಸಿರುವಿರಿ. 

ಇಲಾಖಾ ವಿಚಾರಣೆಯಲ್ಲಿ ಆಮೋಅ ರವರುಗಳ ಮೇಲಿನ ಆಪಾದನೆಗಳು ಸಾಬೀತಾಗಿದೆಯೆಂದು ವಿಚಾರಣಾಧಿಕಾರಿಗಳು ಅಭಿಪ್ರಾಯ ನೀಡಿದ್ದು, 
ಅದರಂತೆ ಆ. ಮೊ . ಅ.ರವರಿಗೆ ಕಾರಣ ಕೇಳುವ ನೋಟೀಸ್ ಜಾರಿ ಮಾಡಿ, ಆ. ಪ್ರೊ . ಅ.ರವರು ನೀಡಿದ ಸಮಜಾಯಿಷಿಯನ್ನು ಒಪ್ಪದ ಶಿಸ್ತು ಪ್ರಾಧಿಕಾರ 
ಹಾಗೂ ಪೊಲೀಸ್ ಆಯುಕ್ತರು , ಹುಬ್ಬಳ್ಳಿ ಧಾರವಾಡ ನಗರ, ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ 31.07. 2012ರ ಆದೇಶದಲ್ಲಿ 
ಕೆಳಕಂಡಂತೆ ದಂಡನೆಯನ್ನು ವಿಧಿಸಿರುತ್ತಾರೆ. 

1) ಇವರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ಮುಂಬರುವ ವಾರ್ಷಿಕ ವೇತನ ಬಡ್ತಿಗಳಿಗೆ ಪರಿಣಾಮ ಬೀರುವಂತೆ “ಐದು 

( 05) ವರ್ಷಗಳ ಕಾಲ ಮುಂದೂಡಲಾಗಿದೆ 
ಇವರ ಅನಧಿಕೃತ ಗೈರು ಹಾಜರಿ ದಿನಾಂಕ 14 .01.2010ರ ಅಪರಾಹ್ನದಿಂದ ದಿನಾಂಕ 15 .01.2010ರಂದು ಕರ್ತವ್ಯಕ್ಕೆ 

ಹಾಜರಾಗುವವರೆಗೆ ಒಂದು ( 01) ದಿನ ಗೈರು ಹಾಜರ್ ಎಂದೇ ಪರಿಗಣಿಸಲಾಗಿದೆ. 
3) ಇವರ ಅಮಾನತ್ತಿನ ಅವಧಿ ದಿನಾಂಕ 26.01.2010ರಿಂದ ದಿನಾಂಕ 27.07.2010ರವರೆಗೆ ಒಟ್ಟು 183 ದಿನಗಳನ್ನು ಅಮಾನತ್ತೆಂದೇ 

ಪರಿಗಣಿಸಲಾಗಿದೆ. 

ಶಿಸ್ತು ಪ್ರಾಧಿಕಾರದ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು 
ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ: ( 2) ರಲ್ಲಿ ಓದಲಾದ ದಿನಾಂಕ: 2 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ 
ವಾದಾಂಶಗಳನ್ನು ಇಲಾಖಾ ವಿಚಾರಣಾ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರಿಗೆ ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನೆಯು 
ದೋಷಾರೋಪಣೆಗೆ ಅನುಗುಣವಾಗಿರುವುದರಿಂದ ಹಾಗೂ ಪರಿಷ್ಕರಣ ಮೇಲ್ಮನವಿಯನ್ನು ಪರಿಷ್ಕರಿಸಲು ಯಾವುದೇ ಸಮರ್ಥ ಕಾರಣಗಳು ಇಲ್ಲದಿರುವ 
ಹಿನ್ನಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 171 ಪೊಸಿಅ 2013 ಬೆಂಗಳೂರು, ದಿನಾಂಕ: 06 . 06.2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಟಿ. ಐ. ದಾವಲಸಾಬನವರ, ಸಿಪಿಸಿ - 2087 , ಉಪ ನಗರ ಪೊಲೀಸ್ ಠಾಣೆ , ಹುಬ್ಬಳ್ಳಿ ಧಾರವಾಡ ನಗರ 
ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR, 517 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು - ಬಿ) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಸ್ . ಎಂ . ಬೆಂಕಿ, ಪಿಎಸ್‌ಐ, ಜೇವರ್ಗಿ ಪೊಲೀಸ್ ಠಾಣೆ, ಗದಗ ಜಿಲ್ಲೆ ಇವರ ಪರಿಷ್ಕರಣ 

ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1) ಶಿಸ್ತು ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಉತ್ತರ ವಲಯ , ಬೆಳಗಾವಿ ಇವರ ಆದೇಶ 

ಸಂಖ್ಯೆ: ಡಿಇ / 62 /ಉವ/2007 - 09 ದಿನಾಂಕ 21.03.2009 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, 
ಬೆಂಗಳೂರು ಇವರ ಹಿಂಬರಹ ಸಂಖ್ಯೆ : ಅಪೀಲು(4)/ 51 /2012 - 13 ದಿನಾಂಕ 24. 06 .2013 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 11.12.2013 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2) 77 /2013 - 14 ದಿನಾಂಕ 11.03.2014 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೭, ೨೦೧೪ 


೯೬೭ 


1 ) 


2 ) 


ಪ್ರಸ್ತಾವನೆ: 

ಶ್ರೀ ಎಸ್. ಎಂ , ಬೆಂಕಿ, ಪಿಎಸ್‌ಐ, ಜೇವರ್ಗಿ ಪೊಲೀಸ್ ಠಾಣೆ, ಗದಗ ಜಿಲ್ಲೆ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ಈ 
ಹಿಂದೆ ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ಅತೀವ ಅಶಿಸ್ತು ಹಾಗೂ ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ 
ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 6ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 
ದೋಷಾರೋಪಣೆ: 

ನೀವು ಅಪಾದಿತ ಪೋಲೀಸ್ ಅಧಿಕಾರಿರವರಾದ ಶ್ರೀ ಸುದೀರ.ಎಮ್. ಬೆಂಕಿ, ಪಿಎಸ್‌ಐ ಗಜೇಂದ್ರಗಡ ಪೊಲೀಸ್ ಠಾಣೆ ಗದಗ 
ಜಿಲ್ಲೆ ಸಧ್ಯ ಪಿಎಸ್‌ಐ ( ಕಾ ಮತ್ತು ಸು ) ಬ್ಯಾಡಗಿ ಪೊಲೀಸ್ ಠಾಣೆ, ಹಾವೇರಿ ಜಿಲ್ಲೆ ಒಬ್ಬ ಜವಾಬ್ದಾರಿಯುತ ಪೊಲೀಸ್ 
ಸಬ್‌ಇನ್ಸ್‌ಪೆಕ್ಟರ್ ಹುದ್ದೆಯಲ್ಲಿ ಗಜೇಂದ್ರಗಡ ಪೊಲೀಸ್ ಠಾಣೆಯಾಧಿಕಾರಿಯಾಗಿ ದಿನಾಂಕ: 11.05.2006 ರಿಂದ 
26 . 09 .2006ರವರೆಗೆ ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ, ದಿನಾಂಕ: 16.09.2006 ಶ್ರೀ ದಿಲಾವರ 
ಮಹ್ಮದಸಾಬ ಯಕ್ಕುಂಡಿ ಸಾ : ಹಿರೇಕೊಪ್ಪ ತಾ : ಸವದತ್ತಿ ರವರ ಅಂಬಾಸಡರ್ ಕಾರ ನಂ . ಕೆಎ - 22 ಎಂ - 1890 ಮತ್ತು ಶ್ರೀ 
ಬಸವರಾಜ ಸಂಗಪ್ಪ ಬಾದವಾಡಗಿ ಸಾ : ಸೂಡಿ ತಾ : ರೋಣ ಇವರ ಮಾರುತಿ - 800 ಕಾರ ನಂ : ಎಂಎಚ್ - 09 ಇ - 2299 
ನೇದ್ದವುಗಳು ಗಜೇಂದ್ರಗಡ ಹತ್ತಿರ ಆಪಘಾತಕ್ಕೀಡಾದಾಗ ಕಾನೂನು ರೀತ್ಯ ನೀವು ಪ್ರಕರಣವನ್ನು ದಾಖಲಿಸಬೇಕಾಗಿತ್ತು. ಆದರೆ 
ಅಪಘಾತ ಪ್ರಕರಣ ದಾಖಲಿಸದೇ ನಿಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷತನ ಮತ್ತು ಬೇಜವಾಬ್ದಾರಿತವನ್ನು ಪ್ರದರ್ಶಿಸಿರುತ್ತೀರಿ 
ನೀವು ಅಪಾದಿತ ಪೊಲೀಸ್ ಅಧಿಕಾರಿರವರಾದ ಶ್ರೀ ಸುದೀರ.ಎಮ್.ಎಸ್. ಬೆಂಕಿ, ಪಿಎಸ್‌ಐ ಗಜೇಂದ್ರಗಡ ಪೊಲೀಸ್ ಠಾಣೆ, 
ಗದಗ ಜಿಲ್ಲೆ ಸಧ್ಯ ಪಿಎಸ್‌ಐ ( ಕಾ ಮತ್ತು ಸು ) ಬ್ಯಾಡಗಿ ಪೊಲೀಸ್ ಠಾಣೆ, ಹಾವೇರಿ ಜಿಲ್ಲೆ ಒಬ್ಬ ಜವಾಬ್ದಾರಿಯುತ 
ಪೋಲೀಸ್ ಸಬ್ ಇನ್ಸ್‌ಪೆಕ್ಟರ್ ಹುದ್ದೆಯಲ್ಲಿ ಗಜೇಂದ್ರಗಡ ಪೊಲೀಸ್ ಠಾಣೆಯಾಧಿಕಾರಿಯಾಗಿ ದಿನಾಂಕ: 11.05.2006 ರಿಂದ 
26.09.2006ರವರೆಗೆ ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ, ದಿನಾಂಕ: 16.09 .2006 ಶ್ರೀ ದಿಲಾವರ 
ಮಹ್ಮದಸಾಬ ಯಕ್ಕುಂಡಿ ಸಾ : ಹಿರೇಕೊಪ್ಪ ತಾ : ಸವದತ್ತಿ ರವರ ಅಂಬಾಸಿಡರ್ ಕಾರ ನಂ . ಕೆಎ - 22 ಎಂ - 1890 ಮತ್ತು ಶ್ರೀ 
ಬಸವರಾಜ ಸಂಗಪ್ಪ ಬಾದವಾಡಗಿ ಸಾ : ಸೂಡಿ ತಾ : ರೋಣ ಇವರ ಮಾರುತಿ - 800 ಕಾರ ನಂ : ಎಂಎಚ್ - 09 ಇ - 2299 
ನೇದ್ದವುಗಳು ಗಜೇಂದ್ರಗಡ ಹತ್ತಿರ ಆಪಘಾತಕ್ಕೀಡಾದಾಗ ಅಪಘಾತಕ್ಕೀಡಾದ ಯಾವುದೇ ಪ್ರಕರಣ ದಾಖಲ ಇಲ್ಲದೆ ಕಾರಿನ 
ಮಾಲಿಕ ಶ್ರೀ ಬಸವರಾಜ ಸಂಗಪ್ಪ ಬಾದವಾಡಗಿ ಸಾ :ಹೂಡಿ ತಾ :ರೋಣ ಇವರನ್ನು ಹಾಗೂ ಅವರ ಮಾರುತಿ - 800 ಕಾರನ್ನು 
ಮಾತ್ರ ಬಿಡುಗಡೆಗೊಳಿಸಿ ಅಪಘಾತ ಮಾಡಿದ ಶ್ರೀ ದಿಲಾವರ ಮಹ್ಮದಸಾಬ ಯಕ್ಕುಂಡಿ ಸಾ :ಹಿರೇಕೊಪ್ಪ ತಾ :ಸವದತ್ತಿರವನ್ನು 
ಹಾಗೂ ಅವರ ಅಂಬಾಸಡರ್ ಕಾರು ಮತ್ತು ಅದರಲ್ಲಿದ್ದ ಅವರ ಸ್ನೇಹಿತರಾದ 1. ಶ್ರೀ ಶಿವಾನಂದ ಬೋಪಣ್ಣ ಖಾರಿ ಸಾ : 
ಮೂರಗೋಡ 2. ಶ್ರೀ ರಾಮಚಂದ್ರ ಸಿದ್ದರಾಯಪ್ಪ ಶೆಟ್ಟರ ಸಾ : ಮುರಗೋಡ 3. ಶ್ರೀ ಆಸ್ಸಾಕ ಅಕಬರಸಾಬ ಮಿರ್ಜಾನವರ 
ಸಾ :ಬೈಲಹೊಂಗಲ್ ಹೀಗೆ ನಾಲ್ಕು ಜನರನ್ನು ಮತ್ತು ಅಂಬಾಸಿಡರ್ ಕಾರನ್ನು ದಿನಾಂಕ: 16.09.2006 ರಂದು ರಾತ್ರಿ 10 
ಗಂಟೆಯಿಂದ ದಿನಾಂಕ: 17. 09.2007ರ ಬೆಳಿಗ್ಗೆ 4 ಗಂಟೆ ವರೆಗೆ ಠಾಣೆಯಲ್ಲಿ ಅಕ್ರಮವಾಗಿ ತಂದಿಟ್ಟು ನಿಮ್ಮ ಕರ್ತವ್ಯದಲ್ಲಿ 
ನಿರ್ಲಕ್ಷತನ ಮತ್ತು ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿರುತ್ತೀರಿ. 
ನೀವು ಅಪಾದಿತ ಪೋಲೀಸ್ ಅಧಿಕಾರಿರವರಾದ ಶ್ರೀ ಸುದೀರ.ಎಮ್.ಎಸ್. ಬೆಂಕಿ, ಪಿಎಸ್‌ಐ ಗಜೇಂದ್ರಗಡ ಪೊಲೀಸ್ ಠಾಣೆ, 
ಗದಗ ಜಿಲ್ಲೆ ಸಧ್ಯ ಪಿಎಸ್‌ಐ ( ಕಾ ಮತ್ತು ಸು ) ಬ್ಯಾಡಗಿ ಪೊಲೀಸ್ ಠಾಣೆ, ಹಾವೇರಿ ಜಿಲ್ಲೆ ಒಬ್ಬ ಜವಾಬ್ದಾರಿಯುತ 
ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ಹುದ್ದೆಯಲ್ಲಿ ಗಜೇಂದ್ರಗಡ ಪೊಲೀಸ್ ಠಾಣೆಯಾಧಿಕಾರಿಯಾಗಿ ದಿನಾಂಕ: 11.05. 2006 ರಿಂದ 
26. 09 .2006ರವರೆಗೆ ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ, ದಿನಾಂಕ: 16.09.2006 ಶ್ರೀ ದಿಲಾವರ 
ಮಹ್ಮದಸಾಬ ಯಕ್ಕುಂಡಿ ಸಾ : ಹಿರೇಕೊಪ್ಪ ತಾ : ಸವದತ್ತಿ ರವರ ಅಂಬಾಸಿಡರ್ ಕಾರ ನಂ . ಕೆಎ - 22 ಎಂ - 1890 ಮತ್ತು ಶ್ರೀ 
ಬಸವರಾಜ ಸಂಗಪ್ಪ ಬಾದವಾಡಗಿ ಸಾ : ಸೂಡಿ ತಾ : ರೋಣ ಇವರ ಮಾರುತಿ - 800 ಕಾರ ನಂ : ಎಂಎಚ್ - 09 ಇ - 2299 
ನೇದ್ದವುಗಳು ಗಜೇಂದ್ರಗಡ ಹತ್ತಿರ ಆಪಘಾತಕ್ಕೀಡಾದಾಗ ಕಾಯ್ದೆಬಾಹಿರವಾಗಿ ರಾಜಿ ಮಾಡಿ ಇತ್ಯರ್ಥ ಗೊಳಿಸಲು 
ಅಪಘಾತಕ್ಕೀಡಾದ ಕಾರಿನ ಮಾಲಿಕ ಶ್ರೀ ಬಸವರಾಜ ಸಂಗಪ್ಪ ಬಾದವಾಡಗಿ ಸಾ :ಹೂಡಿ ತಾ :ರೋಣ ಇವರನ್ನು ಹಾಗೂ ಅವರ 
ಮಾರುತಿ - 800 ಕಾರನ್ನು ಮಾತ್ರ ಬಿಡುಗಡೆಗೊಳಿಸಿ ಅಪಘಾತ ಮಾಡಿದ ಶ್ರೀ ದಿಲಾವರ ಮಹ್ಮದಸಾಬ ಯಕ್ಕುಂಡಿ ಸಾ : 
ಹಿರೇಕೊಪ್ಪ ತಾ :ಸವದತ್ತಿರವನ್ನು ಹಾಗೂ ಅವರ ಅಂಬಾಸಿಡರ್ ಕಾರು ಮತ್ತು ಅದರಲ್ಲಿದ್ದ ಅವರ ಸ್ನೇಹಿತರಾದ 1. ಶ್ರೀ 
ಶಿವಾನಂದ ಬೋಪಣ್ಣ ಖಾರಿ ಸಾ : ಮೂರಗೋಡ 2 . ಶ್ರೀ ರಾಮಚಂದ್ರ ಸಿದ್ದರಾಯಪ್ಪ ಶೆಟ್ಟರ ಸಾ : ಮುರಗೋಡ 3. ಶ್ರೀ 
ಆಸ್ಪಾಕ ಅಕಬರಸಾಬ ಮಿರ್ಜಾನವರ ಸಾ : ಬೈಲಹೊಂಗಲ್ ಇವರನ್ನು ಬಿಡಲು 8000 /- ರೂ . ಗಳ ಅಕ್ರಮ ಸಂಭಾವನೆಯನ್ನು 
ಬೇಡಿಕೆ ಇಟ್ಟು ಶ್ರೀ ದಿಲಾವರ ಮಹ್ಮದಸಾಬ ಯಕ್ಕುಂಡಿ ಹಾಗೂ ಅವರ ಸ್ನೇಹಿತರಿಂದ ರೂ .2000/ - ಹಾಗೂ 3 ಮೊಬೈಲ್ 
ಮೀನುಗಳನ್ನು ಕಾಯ್ದೆಬಾಹಿರವಾಗಿ ತೆಗೆದುಕೊಂಡು ಸದರಿ ಮೊಬೈಲ್ ಫೋನುಗಳನ್ನು ವಾಪಸಕೊಡಲು ಇನ್ನೂ 
ರೂ .4000/- ಗಳನ್ನು ಕೊಡಲು ಒತ್ತಾಯಿಸಿದಾಗ ಅವರು ಅಷ್ಟು ಹಣವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅಂತಾ 
ವಿನಂತಿಸಿಕೊಂಡಾಗ ನೀವು ಕೊನೆಯ ಪಕ್ಷ ರೂ .2000/- ಅಕ್ರಮ ಸಂಭಾವನೆಯನ್ನು ತಂದು ಕೊಡಲು ನಿಶ್ಚಯಿಸಿ 
ದಿನಾಂಕ:26.09.2006 ರಂದು ಸದರಿಯವರು ನಿಮಗೆ ರೂ . 2000/- ಗಳನ್ನು ಕೊಟ್ಟು ಮೊಬೈಲ್ ಫೋನ್‌ಗಳನ್ನು 
ತೆಗೆದುಕೊಂಡು ಹೋಗಲು ನಿಮಗೆ ಠಾಣೆಗೆ ಬಂದು ಬೇಟ್ಟಿಯಾದಾಗ ನೀವು ನಿಮ್ಮ ಮಧ್ಯವರ್ತಿ ಶ್ರೀ ಸಿದ್ದರಾಮೇಶ್ವರ ಉರುಫ್ 
ಸಿದ್ದು ತಂದೆ ಚನ್ನಬಸಪ್ಪ ಚಿನಿವಾಲರ ರವರ ಮುಖಾಂತರ ಸದರಿ ಅಕ್ರಮ ಸಂಭಾವನೆಯ ರೂ . 2000 / - ಗಳನ್ನು 
ಪಡೆದುಕೊಂಡಿದ್ದು, ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಮಾಡಿ ಗದಗ ಲೋಕಾಯುಕ್ತ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ: 
10 / 2006 ಕಲಂ - 7, 13 (1) ( ಡಿ) ಸಹಕಲಂ 13 (2) ಪಿ. ಸಿ. ಆಕ್ಷ 1989 ನೇದ್ದರ ಕೆಳಗೆ ದಾಖಲಿಸಿದ್ದು ಇರುತ್ತದೆ. ನೀವು 
ರೂ . 2000/ - ಗಳ ಅಕ್ರಮ ಸಂಭಾವನೆಯನ್ನು ಪಡೆದು ಆಪ್ರಾಮಾಣಿಕತೆಯನ್ನು ಪ್ರದರ್ಶಿಸಿ ನಿಮ್ಮ ಕರ್ತವ್ಯದಲ್ಲಿ ಅತೀವ 
ನಿರ್ಲಕ್ಷತನ ಮತ್ತು ಕರ್ತವ್ಯಚ್ಯುತಿಯನ್ನೆಸಗಿ ಘೋರ ದುರ್ನಡತೆಯನ್ನು ಪ್ರದರ್ಶಿಸಿರುತ್ತೀರಿ. 


ಭಾಗ ೧ 


೯೬೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೭ , ೨೦೧೪ 
ಇಲಾಖಾ ವಿಚಾರಣೆಯಲ್ಲಿ ಆಮೋಅ ರವರುಗಳ ಮೇಲಿನ ಆಪಾದನೆಗಳು ಸಾಬೀತಾಗಿದೆಯೆಂದು ವಿಚಾರಣಾಧಿಕಾರಿಗಳು ಅಭಿಪ್ರಾಯ ನೀಡಿದ್ದು, 
ಅದರಂತೆ ಆ . ಪ್ರೊ . ಅ. ರವರಿಗೆ ಕಾರಣ ಕೇಳುವ ನೋಟೀಸ್ ಜಾರಿ ಮಾಡಿ, ಆ. ಪ್ರೊ . ಅ.ರವರು ನೀಡಿದ ಸಮಜಾಯಿಷಿಯನ್ನು ಒಪ್ಪದ ಶಿಸ್ತು ಪ್ರಾಧಿಕಾರ 
ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಉತ್ತರ ವಲಯ , ಬೆಳಗಾವಿ ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ 21.03.2009ರ ಆದೇಶದಲ್ಲಿ 
ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ ಬಡ್ಡಿಯನ್ನು ಮುಂಬರುವ ವಾರ್ಷಿಕ ವೇತನ ಬಡ್ತಿಗಳಿಗೆ ಪರಿಣಾಮ ಬೀರುವಂತೆ 1 ವರ್ಷ ಕಾಲ ಮುಂದೂಡಿ, 
ಇವರು ಅಮಾನತ್ತಿನಲ್ಲಿದ್ದ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಲಾದ ದಂಡನೆಯನ್ನು ವಿಧಿಸಲಾಗಿದೆ. 

ಶಿಸು ಪ್ರಾಧಿಕಾರದ ಆದೇಶದ ವಿರುದ ಕಾಲವಿಳಂಬವಾಗಿ ಸಲ್ಲಿಸಿದ ಮೇಲನವಿಯನ್ನು ಪರಿಶೀಲಿಸಿದ ಮೇಲನವಿ ಪ್ರಾಧಿಕಾರ ಹಾಗೂ ಮಹಾ 
ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ: 24.03.2013ರ ಹಿಂಬರಹದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿಯಲ್ಲಿನ 
ವಾದಾಂಶಗಳನ್ನು ಇಲಾಖಾ ವಿಚಾರಣಾ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರಿಗೆ ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನೆಯು 
ದೋಷಾರೋಪಣೆಗೆ ಅನುಗುಣವಾಗಿರುವುದರಿಂದ ಹಾಗೂ ನ್ಯಾಯದಾನದ ದೃಷ್ಟಿಯಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 173 ಪೊಸಿಅ 2013 ಬೆಂಗಳೂರು, ದಿನಾಂಕ: 06 . 06 . 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್. ಎಂ , ಬೆಂಕಿ, ಪಿಎಸ್‌ಐ, ಜೇವರ್ಗಿ ಪೊಲೀಸ್ ಠಾಣೆ, ಗದಗ ಜಿಲ್ಲೆ ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 515 

ಒಳಾಡಳಿತ ಇಲಾಖೆ , (ಪೊಲೀಸ್ ಸೇವೆಗಳು – ಬಿ) 
ತೋಟಗಾರಿಕೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ತೋಇ158 ರೇಕೃವಿ 2013 , ಬೆಂಗಳೂರು, ದಿನಾಂಕ: 26 - 05 -2014 
ಭಾರತೀಯ ಸಂವಿಧಾನ ಅನುಚ್ಛೇಧ 371 ( ಜೆ) ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013 ರ ಕಂಡಿಕೆ - 13 ರನ್ವಯ ತೋಟಗಾರಿಕಾ ಸಚಿವಾಲಯದ ರೇಷ್ಮೆ ಕೃಷಿ 
ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರ ನಿರ್ದೇಶನಾಲಯವು ರಾಜ್ಯಮಟ್ಟದ ಕಛೇರಿಯೆಂದು ಗುರುತಿಸಲಾಗಿದ್ದು, ಸದರಿ ಕಛೇರಿಯ 
ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದವಾರು ಅಂದರೆ, ಸಮೂಹ- ಎ (ಕಿರಿಯ ಶ್ರೇಣಿವರೆಗೆ), ಸಮೂಹ- ಬಿ , ಸಮೂಹ- ಸಿ ಮತ್ತು ಸಮೂಹ- ಡಿ ಹುದ್ದೆಗಳಿಗೆ 
ಹೈದರಾಬಾದ್ - ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಶೇ .8 ರಷ್ಟು ಹುದ್ದೆಗಳನ್ನು ಮೀಸಲಿರಿಸಿ ಅನುಬಂಧ - 1 ರಲ್ಲಿರುವಂತೆ ಅಧಿಸೂಚಿಸಲಾಗಿದೆ . 

ಮುಂದುವರೆದು, ಬೀದರ್, ಬಳ್ಳಾರಿ , ಗುಲ್ಬರ್ಗಾ , ಕೊಪ್ಪಳ , ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ವ್ಯಾಪ್ತಿಗೆ ಬರುವ ರೇಷ್ಮೆ ಇಲಾಖೆಯನ್ನು 
ಪ್ರಾದೇಶಿಕ ಮಟ್ಟದ ಕಛೇರಿಗಳೆಂದು ಗುರುತಿಸಿ, ಆ ಕಛೇರಿಗಳ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದವಾರು ಅಂದರೆ , ಸಮೂಹ- ಎ (ಕಿರಿಯ ಶ್ರೇಣಿಯವರೆಗೆ), 
ಸಮೂಹ- ಬಿ ಹುದ್ದೆಗಳಿಗೆ ಶೇ . 75, ಸಮೂಹ- ಸಿ ಹುದ್ದೆಗಳಿಗೆ ಶೇ .80 ಹಾಗೂ ಸಮೂಹ- ಡಿ ಹುದ್ದೆಗಳಿಗೆ ಶೇ .85 ರಷ್ಟು ಹುದ್ದೆಗಳನ್ನು ಮೀಸಲಿರಿಸಿ, 
ಅನುಬಂಧ - 2 ರಲ್ಲಿರುವಂತೆ ಅಧಿಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಬಿ . ವಿಜಯಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ತೋಟಗಾರಿಕೆ ಇಲಾಖೆ (ರೇಷೆ). 
ಅನುಬಂಧ - 1 
ರೇಷ್ಮೆ ಇಲಾಖೆ - ಹೈದ್ರಾಬಾದ್ - ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದ ” ರಚನೆ 

ರೇಷ್ಮೆ ಇಲಾಖೆಯ ವೃಂದ ಮತ್ತು ಸ್ಥಳೀಯ ವೃಂದದಲ್ಲಿ ಹೈ -ಕ 
ವೇತನ ಶ್ರೇಣಿ ಮಂಜೂರಾದ | ನೇಮಕಾತಿ ನಿಯಮಗಳನ್ವಯ ಅನುಪಾತ | ಪ್ರದೇಶದವರಿಗಾಗಿ ಗುರುತಿಸಲಾದ ಶೇ 8 
ಹುದ್ದೆ 
( ರೂ . ಗಳಲ್ಲಿ) ವೃಂದ ಬಲ 

ಶೇಕಡಾವಾರು 

ರಷ್ಟು ಹುದ್ದೆಗಳು 
ನೇರ ನೇಮಕಾತಿ ಮುಂಬಡ್ತಿ | ನೇರ ನೇಮಕಾತಿ | ಮುಂಬಡ್ತಿ | ಒಟ್ಟು 


(d 


_ 3 


| 


8 


ಎ ವೃಂದ 


ಆಡಳಿತಾಧಿಕಾರಿ 


28100 -50100 


01 


100 % 


- 


01 


| 


- 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಆಗಸ್ಟ್ ೭, ೨೦೧೪ 


೯೬೯ 


| 


8 


3 
02 


2. | ಲೆಕ್ಕಾಧಿಕಾರಿ 


28100 -50100 


100 % 


02 


| ಒಟ್ಟು 


| 01 


ಬಿ ವೃಂದ 


3. ( ರೇಷ್ಮೆ ಸಹಾಯಕ ನಿರ್ದೆಶಕರು 


22800 - 43200 


100 % 


08 


01 


| 01 


4, | ರೇಷ್ಮೆ ವಿಸ್ತರಣಾಧಿಕಾರಿ 


21600 - 40050 


50 % 


50 % 


04 


01 


| 


01 


5. | ಪತ್ರಾಂಕಿತ ವ್ಯವಸ್ಥಾಪಕರು -1 


22800 - 43200 


100 % 


02 


6. | ಪತ್ರಾಂಕಿತ ವ್ಯವಸ್ಥಾಪಕರು - 2 


21600 - 40050 


100 % 


06 


01 


| 


01 


ಸಿ ವೃಂದ 


7 . 


| 


ಅಧೀಕ್ಷಕರು 


20000 - 36300 


100 % 


14 


- 


- 


01 


01 


8. | ರೇಷ್ಮೆ ನಿರೀಕ್ಷಕರು 


14550 - 26700 


50 % 


50 % 


05 


04 


| 


01 


9. | ಪ್ರಥಮ ದರ್ಜೆ ಸಹಾಯಕರು 


14550 - 26700 | 


| 


31 


50 % 


50 % 


15 


| 


16 


| 


- 01 


| 02 


10. | ಶೀಘ್ರಲಿಪಿಗಾರರು 


14550 - 26700 


66 4 


33 % 


07 


04 


01 


11. | ರೇಷ್ಮೆ ಪ್ರದರ್ಶಕರು 


12500 - 24000 


50 % 


50 % 


03 


04 


| 


01 


12. | ದ್ವಿತೀಯ ದರ್ಜೆ ಸಹಾಯಕರು 


11600 - 21000 | 


| 


08 


75 % 


25 % 


06. 


02 


| 


01 


13. | ರೇಷ್ಮೆ ಪ್ರವರ್ತಕರು 


11600 - 21000 


| 


100 % 


10 


| 01 


14 . | ಬೆರಳಚ್ಚುಗಾರರು 


11600 - 21000 


100 % 


| 


01 


15 . | ಮೇಲ್ವಿಚಾರಕರು 


11600 - 21000 


100 % 


01 


16. | ವಾಹನ ಚಾಲಕರು 


11600 - 21000 


100 % ಡಿ ದರ್ಜೆ 
ದರ್ಜೆಯಿಂದ | ಯಿಂದ ಮುಂಬಡ್ತಿ 
ಮುಂಬಡ್ತಿಗೆ 

ಅರ್ಹ 
ಅಭ್ಯರ್ಥಿಗಳು 
ಲಭ್ಯವಾಗಿಲ್ಲದ 
ಸಂದರ್ಭದಲ್ಲಿ 
ನೇರ ನೇಮಕಾತಿ 


13 


| 


01 


೯೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೭, ೨೦೧೪ 


ಭಾಗ ೧ 


| 


8 


ಡಿ ವೃಂದ 


17 . | ಅನುಚರರು 


10400 -14550 


| 


02 


100 % 


02 


18. | ಡಿ ದರ್ಜೆ ನೌಕರರು 


9600 - 14550 


| 


31 


100 % 


ఒటు 


33 


03 


03 


03 


| 03 


ಅನುಬಂಧ - 2 


ರೇಷ್ಮೆ ಇಲಾಖೆ - ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದಲ್ಲಿ “ ಪ್ರಾದೇಶಿಕ ಸ್ಥಳೀಯ ವೃಂದ” ರಚನೆ 


ಮಂಜೂರಾದ ವೃಂದ | 


ರೇಷ್ಮೆ ಇಲಾಖೆಯ ವೃಂದ ಮತ್ತು 
ನೇಮಕಾತಿ ನಿಯಮಗಳನ್ವಯ ಅನುಪಾತ 


(dL 


ವೇತನ ಶ್ರೇಣಿ 


ಸ್ಥಳೀಯ ವೃಂದದಲ್ಲಿ ಹೈ -ಕ 
ಪ್ರದೇಶದವರಿಗಾಗಿ ಗುರುತಿಸಲಾದ ಹುದ್ದೆಗಳು 

1. ಎ ಮತ್ತು ಬಿ ವೃಂದ - 75 % 
2. ಸಿ ವೃಂದ | 
3. ಡಿ ವೃಂದ 

- 85 % 
( ಎ ವೃಂದದ ಕಿರಿಯ ವೇತನ ಶ್ರೇಣಿ ವರೆಗೆ) 


ಹುದ್ದೆ 


ಬಲ 


- 80 % 


| 


( ರೂ .ಗಳಲ್ಲಿ) 


ಶೇಕಡವಾರು 


ನೇರ ನೇಮಕಾತಿ 


ಮುಂಬಡ್ತಿ | 


ನೇ . ನೇ 


| ಮುಂಬಡ್ತಿ 


ಒಟ್ಟು 


- 7 


| 


8 


ಎ - ವೃಂದ 
ರೇಷ್ಮೆ ಸಹಾಯಕ ನಿರ್ದೇಶಕರು 


100 % 


22800 - 43200 


ರೇಷ್ಮೆ ವಿಸ್ತರಣಾಧಿಕಾರಿಗಳು 


50 % 


21600 - 40050 


08 


_ 06 


| 


06 


| 


12 


ಪತ್ರಾಂಕಿತ ವ್ಯವಸ್ಥಾಪಕರು- 2 


100 % 


21600 - 40050 


01 


| 


01 


| 


01 


ಸಿ ವೃಂದ 


4 | ರೇಷ್ಮೆ ನಿರೀಕ್ಷಕರು 


14550 - 26700 


50 % 


50 % 


52 


52 


84 


5 | ರೇಷ್ಮೆ ಪ್ರದರ್ಶಕರು 


12500 - 24000 


50 % 


50 % 


47 


38 


| 


38 


| 


6 | ರೇಷ್ಮೆ ಪ್ರವರ್ತಕರು 


11600 - 21000 


100 % 


1 


. 


ಅಧೀಕ್ಷಕರು 


20000 - 36300 


100 % 


05 


| 


04 


| 


04 


_ 8 


| 


ಪ್ರಥಮ ದರ್ಜೆ ಸಹಾಯಕರು 


14550 - 26700 


50 % 


09 


07 


| 


07 


| 


14 


9 


| 


ದ್ವಿತೀಯ ದರ್ಜೆ ಸಹಾಯಕರು 


11600 - 21000 


75 % 


25 % 


03 


| 


08 


10 | ಶೀಘ್ರಲಿಪಿಗಾರರು 


14550 - 26700 


66 2 /3 % 


33 1 /3 % 


- 


01 


- 


01 


287 


FDF : 37 DOZE, 7000mad , GAT 2 , 9008 


620 


112388200 /10000 


11600 – 21000 


10 


100 % 


10 


L 


- 


08 


08 
17 


- 
- 


12 


| 


" 


Ja " 


11600 - 21000 


21 


ವಾಹನ ಚಾಲಕರು 


100 % a 
ದರ್ಜೆಯಿಂದ 
ಮುಂಬಡ್ತಿ 


ಡಿ ದರ್ಜೆಯಿಂದ 
ಮುಂಬಡ್ತಿಗೆ ಅರ್ಹ 
ಅಭ್ಯರ್ಥಿಗಳು 
ಲಭ್ಯವಾಗಿಲ್ಲದ 
ಸಂದರ್ಭದಲ್ಲಿ 
ze. se. 


* a ?- mod 


13 


ಡಿ ದರ್ಜೆ ನೌಕರರು 


9600 - 16550 


100 % 


49 


49 


42 


- 


42 


ಎಂ . ಬಿ . ವಿಜಯಕುಮಾರ್ 


PR . 455 
SC . 150 


ಸರ್ಕಾರದ ಅಧೀನ ಕಾರ್ಯದರ್ಶಿ 

ತೋಟಗಾರಿಕೆ ಇಲಾಖೆ (ರೇಷೆ) . 
COMMERCE & INDUSTRIES SECRETARIAT 
Approval to the proposal of M /s Nacons Engineers & Builders to establish an “ Integrated Industrial 
Park ” at Doddamallekere , Alipura , Basavanahalli and Thimmenahalli, Gauribidanur Taluk , 
Chikkaballapur District. 
Proceedings of the 34th State High Level Clearance Committee (SHLCC ) meeting held on 04 .03 .2014 . 


Sub : 


Read : 
Preamble : 


M /s Nacons Engineers & Builders has proposed to establish an “ Integrated Industrial Park ”, with an investment of 
Rs. 1917.00 crore, generating employment to about 3250 persons at Doddamallekere , Alipura , Basavanahalli and Thimmenahalli, 
Gauribidanur Taluk , Chikkaballapur District. 

The proposal was examined in the 34th State High Level Clearance Committee (SHLCC ) Meeting held on 04 .03. 2014 . 
Governmenthas examined the recommendations made by the State High Level Clearance Committee , in all aspects . 

Hence the following order. 

GOVERNMENT ORDER No. CI 90 SPI 2014 , BANGALORE, DATED : 07.05 .2014 
Government is pleased to accord in principle approval to the investment proposal of M /s Nacons Engineers & Builders to 
establish an " Integrated Industrial Park”, with an investment of Rs. 1917 .00 crore at Doddamallekere, Alipura, Basavanahalli and 
Thimmenahalli, Gauribidanur Taluk , Chikkaballapur District, generating employment to about 3250 persons with the following 
infrastructure assistances , incentives and concessions : 
Land : 

501 Acres to be purchased U /s 109 of KLR Act and conversion of the same in various Sy.Nos at 
Doddamallekere , Alipura , Basavanahalli and Thimmenahalli villages of Gauribidanur Taluk , Chikkaballapura 
District. The promoter to allocate land for various purposes of the project as per the approved project plan . 

Land earmarked for industrial use should not be directed without the approval of SHLCC . 
Power : 

4500 KVA from BESCOM . 
Water : 

5 .00 lakh LPD from ground water / Rain Water Harvesting / Recycled water. 
Incentives & The unit is eligible to avail incentives and concessions as per the applicable Industrial Policy of the State . 
Concessions : 


Sanction of the above infrastructure facilities , incentives and concessions is subject to the following terms and conditions: 
1. Environment: The company to obtain Consent for Establishment and Consent for Operation from KSPCB and 

environmental clearance from MoEF , Govt. of India or the Dept of Forest, Ecology & Environment, Govt. of Karnataka , if 
applicable . 
Employment: The Company shall comply with the provisions of Industrial Policy of Govt . of Karnataka and Dr. Sarojini 
Mahishi Report. Prepare a plan for development of Human Resources required for the project , train local people . A copy of 
Human Resources Development plan shall be sent to the Commissioner for Industrial Development & Director of Industries 
and Commerce formonitoring. 


529 


FOT & T ODZIE, Todowa , GAT 2 , 9008 


ಭಾಗ ೧ 


3. Vendor Development: Wherever there is scope for vendor development for the project , the company shall prepare a vendor 

development plan , develop local vendors and procure the required inputs , components and sub -assemblies from these local 
vendor units. A copy of the vendor development plan shallbe sent to the Commissioner for Industrial Development & Director 

of Industries and Commerce for monitoring. 
4 . Social Infrastructure Development: The Company is advised to take up social infrastructure development projects in the 

vicinity of the proposed location of the unit and comply with the stipulation of Company Act 2013 . A copy of such projects shall 
be sent to the Commissioner for Industrial Development & Director of Industries and Commerce for monitoring. 
Others : 
a) The company shall adopt rainwater harvesting , waste water recycling and water conservation techniques . Zero 

discharge facility should be adopted wherever applicable . 
The company shall take all statutory and other necessary clearances from the competent authorities including Govt . 
of India and shall submit milestones /progress in the implementation of the project regularly, which will be monitored 

by the Department. 
This approval is valid for a period of two years from the date of issue of this Government Order . 

By Order and in the name of the Governor of Karnataka , 

S . UMADEVI 

Desk Officer (Technical Cell), 
PR . 502 

Commerce & Industries Department. 
COMMERCE & INDUSTRIES SECRETARIAT 
Sub : Approval to the proposal of M /s Hydrocarbons Education and Research Society to 

establish a “ Education University” at Kadaranapura , Sulibele Hobli, Hoskote Taluk , 

Bangalore Rural District. 
Read : Proceedings of the 34th State High Level Clearance Committee (SHLCC ) meeting 

held on 04 .03.2014 . 
Preamble : 

M /s Hydrocarbons Education and Research Society has proposed to establish an "Education University ", with an 
investment of Rs. 425 .00 crore , generating employment to about 726 persons at Kadaranapura , Sulibele Hobli, Hoskote Taluk , 
Bangalore Rural District . 

The proposal was examined in the 34th State High Level Clearance Committee (SHLCC ) Meeting held on 04.03 .2014 . 
Governmenthas examined the recommendationsmade by the State High Level Clearance Committee , in all aspects . 

Hence the following order. 

GOVERNMENT ORDER NO. CI 91 SPI 2014 , BANGALORE, DATED : 07.05 . 2014 
Government is pleased to accord in principle approval to the investment proposal of M /s Hydrocarbons Education and 
Research Society to establish an " Education University ” , with an investment of Rs. 425 .00 crore at Kadaranapura , Sulibele Hobli, 
Hoskote Taluk , Bangalore Rural District, generating employment to about 726 persons with the following infrastructure assistances, 
incentives and concessions: 
Land : 

36 acres of Land to be purchased U /s . 109 of KLR Act and conversion of the same at Sy. Nos . 30 /2 , 12 /2 , 
16 /2 , 22 /1 , 25 , 12 /1 , 30 /6 , 27, 17 , 13/2 , 19 , 30 / 1, 29 , 15 /2 , 8 /2 , 22 /3 , 30 /5 , 30 /9 , 23/2 , 28 , 30 /5 , 30 / 9 , 23/ 2 , 

28 , 30 /4 , 17 / 1 of Kadaranapura Sulibele Hobli Hoskote Taluk , Banglore Rural District, Karnataka. 
Power : 

900 KVA from BESCOM . 
Water : 

Quantity : 167,000 LPD . 

Source : Recycled water. 
Incentives & The unit is eligible to avail incentives and concessions as per the applicable Industrial Policy of the State . 
Concessions : 


Sanction of the above infrastructure facilities , incentives and concessions is subject to the following terms and conditions : 
1 . Environment: The company to obtain Consent for Establishment and Consent for Operation from KSPCB and 

environmental clearance from MoEF , Govt. of India or the Dept of Forest, Ecology & Environment, Govt . of Karnataka , if 
applicable . 
Employment: The Company shall comply with the provisions of Industrial Policy of Govt. of Karnataka and Dr. Sarojini 
Mahishi Report. Prepare a plan for development of Human Resources required for the project, train local people . A copy of 
Human Resources Development plan shall be sent to the Commissioner for Industrial Development & Director of Industries 
and Commerce for monitoring. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೭ , ೨೦೧೪ 


೯೭೩ 


3. Vendor Development: Wherever there is scope for vendor development for the project, the company shall prepare a vendor 

development plan , develop local vendors and procure the required inputs, components and sub -assemblies from these local 
vendor units. A copy of the vendor development plan shallbe sent to the Commissioner for Industrial Development & Director 

of Industries and Commerce for monitoring. 
4 . Social Infrastructure Development: The Company is advised to take up social infrastructure development projects in the 

vicinity of the proposed location of the unit and comply with the stipulation of Company Act 2013 . A copy of such projects shall 

be sent to the Commissioner for Industrial Development & Director of Industries and Commerce for monitoring. 
5 . Others : 

a) The company shall adopt rainwater harvesting , waste water recycling and water conservation techniques . Zero 

discharge facility should be adopted wherever applicable . 
b ) The company shall take all statutory and other necessary clearances from the competent authorities including Govt . 

of India and shall submit milestones /progress in the implementation of the project regularly, which will be monitored 

by the Department. 
This approval is valid for a period of two years from the date of issue of this Government Order . 

By Order and in the name of the Governor of Karnataka, 

S . UMADEVI 

Desk Officer (Technical Cell), 
PR. 503 

Commerce & Industries Department. 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಸೋಮಲಿಂಗಪ್ಪ ಛಬ್ಬಿ, ಡಿ. ವೈ .ಎಸ್. ಪಿ., ಸಿ.ಐ .ಡಿ., ಬೆಂಗಳೂರು ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ 

ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಆದೇಶ ಸಂಖ್ಯೆ 

ಪ /24 /2011 - 12 ದಿನಾಂಕ 24.02.2012 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಕೇಂದ್ರ ವಲಯ , ಬೆಂಗಳೂರು ಇವರ 

ಆದೇಶ ಸಂಖ್ಯೆ: ಅಪೀಲು/39/ಶಿಕ್ಷೆ/2012 ( ಓ. ಬಿ.ಸಂಖ್ಯೆ: 61/2012 -13) ದಿನಾಂಕ 11.09.2012 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 08.10.2013 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಸಿಬಿ( 8) 09 /2011 - 12 ದಿನಾಂಕ 03 .02 .2014 
5 ) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 21 ಸಿಎನ್ಎಸ್ 2014 ದಿನಾಂಕ : 

09. 05. 2014 


28 


ಪ್ರಸ್ತಾವನೆ : 
- ಶ್ರೀ ಸೋಮಲಿಂಗಪ್ಪ ಛಬ್ಬಿ , ಡಿ . ವೈ .ಎಸ್. ಪಿ., ಸಿ. ಐ. ಡಿ., ಬೆಂಗಳೂರು (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ಈ ಹಿಂದೆ 

ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ ಹಾಗೂ ನಿರ್ಲಕತನ ಪ್ರದರ್ಶಿಸಿದ ಕಾರಣದ ಮೇಲೆ 
ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಕಾನೂನು ಬಾಹಿರವಾಗಿ ಜೂಜಾಟವಾಡುತ್ತಿದ್ದರೂ ಯಾವುದೇ ರೀತಿಯ ಕಾನೂನು ರೀತ್ಯಾ ಕ್ರಮ ತೆಗೆದುಕೊಳ್ಳದೆ 
ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ ನಿರ್ಲಕ್ಷತೆ ತೋರ್ಪಡಿಸಿರುವ ಬಗ್ಗೆ ” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು, ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು , 
ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ 24 .02 .2012ರ ಆದೇಶದಲ್ಲಿ ಇವರಿಗೆ ಕರ್ನಾಟಕ ರಾಜ್ಯ ಪೊಲೀಸ್ 
ಅಧಿನಿಯಮ 1963, ನಿಯಮ 23 ಎ ಪ್ರಕಾರ ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಪರಿಣಾಮ ಬೀರದಂತೆ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು 
ಆರು ತಿಂಗಳ ಕಾಲ ಮುಂದೂಡಿದ ದಂಡನೆಯನ್ನು ವಿಧಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು , ಕೇಂದ್ರ ವಲಯ , 
ಬೆಂಗಳೂರು ಇವರು ದಿನಾಂಕ 11.09.2012ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ . 

ಈ ಎರಡೂ ಆದೇಶಗಳ ವಿರುದ್ಧ ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ ವಾದಾಂಶಗಳನ್ನು 
ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. 

ದಿನಾಂಕ 16 .11. 2011ರಂದು ಗೌರಿಬಿದನೂರು ( ಗ್ರಾ ) ಪೊಲೀಸ್ ಠಾಣೆಯಲ್ಲಿ ನಡೆದ ಅಕ್ರಮ ಜೂಜಾಟವನ್ನು ಗಮನದಲ್ಲಿಟ್ಟು, ಇಂತಹ ಕಾನೂನು 
ಬಾಹಿರ ಚಟುವಟಿಕೆಗಳನ್ನು ತಡೆಯುವಲ್ಲಿ ಆ. ಪ್ರೊ . ಅ.ರವರು ವಿಫಲರಾಗಿರುತ್ತಾರೆ ಎಂದು ಆರೋಪಿಸುವುದು ಸಮಂಜಸವಲ್ಲ. ಇಂತಹ ಚಟುವಟಿಕೆಗಳು 


೯೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೭, ೨೦೧೪ 


ಭಾಗ ೧ 


ನಿರಂತರವಾಗಿ ನಡೆದಿದ್ದಲ್ಲಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆ . ಪ್ರೊ . ಅ.ರವರು ಸರಿಯಾಗಿ ಮೇಲ್ವಿಚಾರಣೆ ಮಾಡಿಲ್ಲವೆಂದು ಆರೋಪಿಸಬಹುದಾಗಿತ್ತು . ಮೇಲಾಗಿ 
ದಿನಾಂಕ 15 .11. 2011ರಂದು ನಡೆದ ಕೊಲೆ ಪ್ರಕರಣದ ತನಿಖೆಯಲ್ಲಿ ಆರೋಪಿತ ಅಧಿಕಾರಿ ನಿರತರಾಗಿದ್ದರಿಂದ ದಿನಾಂಕ 16.11.2011ರಂದು ನಡೆದ ಅಕ್ರಮ 
ಜೂಜಾಟದ ಕೃತ್ಯಕ್ಕೆ ಇವರನ್ನು ಹೊಣೆಗಾರರನ್ನಾಗಿ ಮಾಡುವುದು ಸೂಕ್ತವಲ್ಲ, ನ್ಯಾಯಸಮ್ಮತವೂ ಅಲ್ಲ. ಈ ಹಿನ್ನಲೆಯಲ್ಲಿ ಶಿಸ್ತು ಪ್ರಾಧಿಕಾರದ 
ದಂಡನಾದೇಶವನ್ನು ಮಾರ್ಪಡಿಸುವ ಕುರಿತಂತೆ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು 
ಈ ಕೆಳಕಂಡಂತೆ ಆದೇಶಿಸಿದೆ | 

ಸರ್ಕಾರದ ಆದೇಶ ಸಂಖ್ಯೆ: ಒಣ 150 ಪೊಸಿಅ 2013 ಬೆಂಗಳೂರು, ದಿನಾಂಕ: 17 .06.2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಸೋಮಲಿಂಗಪ್ಪ ಛಬ್ಬಿ , ಡಿ. ವೈ .ಎಸ್. ಪಿ ., ಸಿ. ಐ . ಡಿ., ಬೆಂಗಳೂರು ಇವರಿಗೆ ಶಿಸ್ತುಪ್ರಾಧಿಕಾರವು ವಿಧಿಸಿರುವ 
ದಂಡನೆಯನ್ನು ರದ್ದುಪಡಿಸಿ ಅರ್ಜಿದಾರರನ್ನು ಆರೋಪದಿಂದ ದೋಷಮುಕ್ತರೆಂದು ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 533 

ಒಳಾಡಳಿತ ಇಲಾಖೆ , ( ಪೋಲೀಸ್ ಸೇವೆಗಳು - ಬಿ) 

ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಡಿ ರಾಮಚಂದ್ರ, ಎಪಿಸಿ -1054, ಸಿಎಆರ್ ( ದಕ್ಷಿಣ), ಬೆಂಗಳೂರು ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ನಗರ ಸಶಸ್ತ್ರ ಮೀಸಲು ಪಡೆ ( ದಕ್ಷಿಣ ), ಬೆಂಗಳೂರು ಇವರ ಆದೇಶ ಸಂಖ್ಯೆ: ಡಿಇ/5 /2002 -03 

( ಓ. ಬಿ.ಸಂಖ್ಯೆ: 384 /03 ) ದಿನಾಂಕ 03. 09. 2003 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಜಂಟಿ ಪೊಲೀಸ್ ಕಮೀಷನರ್ , ಸಿಎಆರ್‌, ಬೆಂಗಳೂರು ಇವರ ಹಿಂಬರಹ ಸಂಖ್ಯೆ: 

12 / ಅಪೀಲು -2 /ಸಿಓಪಿ /2013 ದಿನಾಂಕ 03.07.2013 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 08.07. 2013 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು(2) 66/ 2013 -14 

ದಿನಾಂಕ 21 .11.2013, 22 .02 .2014 ಮತ್ತು 25.03 .2014 

5) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 214 ಸಿಎನ್‌ಎಸ್ 2013 ದಿನಾಂಕ: 04 .06 .2014 
ಪ್ರಸ್ತಾವನೆ: 
- ಶ್ರೀ ಡಿ ರಾಮಚಂದ್ರ, ಎ. ಪಿ. ಸಿ.- 1054, ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ಸಿ. ಎ . ಆರ್. ( ದಕ್ಷಿಣ), ಬೆಂಗಳೂರು ನಗರ 
ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಪಹರೆ ಕರ್ತವ್ಯದಲ್ಲಿ ಅಜಾಗರೂಕತೆ, ಬೇಜವಾಬ್ದಾರಿ ಹಾಗೂ ಅತೀವ ನಿರ್ಲಕ್ಷತೆಯನ್ನು ಪ್ರದರ್ಶಿಸಿದ ಕಾರಣದ ಮೇಲೆ 
ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6 ಮತ್ತು 8ರಡಿ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸಿ 
ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಡಿಸಲಾಗಿದೆ. 
ದೋಷಾರೋಪಣೆ: 

" ಆರಕ್ಷಕ ಪೇದೆ 1054 ಶ್ರೀ ಡಿ. ರಾಮಚಂದ್ರ ನಾಯಕ ಜಿ ಪಂಗಡ ಸಿಎಆರ್ ( ದಕ್ಷಿಣ ) ಆಡುಗೋಡಿ, ಬೆಂಗಳೂರು 
ಆದ ನೀವು ನಿಮಾನ್ಸ್ ಆಸ್ಪತ್ರೆಯ ಕ್ರಿಮಿನಲ್ ವಾರ್ಡಿನ ಖೈದಿಗಳ ಕಾವಲುದಳದಲ್ಲಿ ದಿನಾಂಕ: 11.02 .2003 ರಂದು ಸಂಜೆ 6 - 00 
ರಿಂದ 9 -00 ಗಂಟೆವರೆಗಿನ ಪಹರೆ ಕರ್ತವ್ಯ ನಿರ್ವಹಿಸುವಾಗ ನಿಮ್ಮ ಅಧೀನದಲ್ಲಿದ್ದ ಐದು ಜನ ವಿಜಾರಣಾಧೀನ ಖೈದಿಗಳಿಗೆ ರಾತ್ರಿ 
ಊಟ ನೀಡುವ ಸಂದರ್ಭದಲ್ಲಿ ವಿಚಾರಣಾಧೀನ ಖೈದಿ ಸಂಖ್ಯೆ 2787 ಚಂದ್ರಪ್ಪ ಎಂಬಾತನು ಮಲ ವಿರ್ಸಜನೆಗೆ ಕೇಳಿದಾಗ 
ವಾರ್ಡಿನ ಶೌಚಾಲಯಕ್ಕೆ ಬಿಡುವ ಮೊದಲು ಜಾಗರುಕತೆಯಿಂದ ಆತನ ಚಲನವಲನದ ಬಗ್ಗೆ ಗಮನ ಹರಿಸಿ ಮುಂಜಾಗ್ರತಾ ಕ್ರಮ 
ತೆಗೆದುಕೊಳ್ಳದೆ ಇದ್ದ ಪರಿಣಾಮವಾಗಿ ಸದರಿ ಖೈದಿ ಚಂದ್ರಪ್ಪ ರಾತ್ರಿ ಸುಮಾರು 08 - 05ರ ಸಮಯದಲ್ಲಿ ವಾರ್ಡಿನ ಕಿಟಕಿಯ 
ಕಬ್ಬಿಣದ ಮೇಸ್ ಮುರಿದು ನಿಮ್ಮ ಅಧೀನದಿಂದ ತಪ್ಪಿಸಿಕೊಂಡು, ಆಸ್ಪತ್ರೆಯ ಅವರಣದಿಂದ ಪರಾರಿ ಆಗಿರುತ್ತಾನೆ. ಇದು ನಿಮ್ಮ 
ಪಹರೆ ಕರ್ತವ್ಯದಲ್ಲಿನ ಅಜಾಗರೂಕತೆ , ಬೇಜವಾಬ್ದಾರಿ ಹಾಗೂ ಅತೀವ ನಿರ್ಲಕ್ಷತೆಯನ್ನು ತೋರಿಸುತ್ತದೆ.” 

ಮೇಲ್ಕಂಡ ಆರೋಪದ ಮೇಲೆ ನಡೆಸಲಾದ ಇಲಾಖಾ ವಿಚಾರಣೆಯಲ್ಲಿ ಇವರ ವಿರುದ್ಧದ ಆರೋಪವು ಭಾಗಶಃ ಸಾಬೀತಾಗಿದೆಯೆಂದು 
ವಿಚಾರಣಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದು ಅದರನ್ವಯ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ನಗರ ಸಶಸ್ತ್ರ 
ಮೀಸಲು ಪಡೆ ( ದಕ್ಷಿಣ), ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ 03.09 .2003ರ ಆದೇಶದಲ್ಲಿ ಅರ್ಜಿದಾರರ ವೇತನವನ್ನು 
ವೇತನ ಶ್ರೇಣಿಯ ಕನಿಷ್ಠ ಮಟ್ಟಕ್ಕೆ ಮುಂದಿನ ವೇತನ ಬಡ್ತಿಗಳಿಗೆ ಅಡಚಣೆಯಾಗುವಂತೆ ಮೂರು ವರ್ಷಗಳ ಕಾಲ ಕೆಳಗಿಳಿಸಿ, ಇವರು ಮುಂದಿನ ವೇತನ 
ಬಡ್ಡಿಗಳನ್ನು ಹೊಸದಾಗಿ ಗಳಿಸುವಂತೆ ಆದೇಶಿಸಿದೆ ಹಾಗೂ ಇವರ ಅಮಾನತ್ತಿನ ಅವಧಿ ದಿನಾಂಕ 02 .02.2003 ರಿಂದ ದಿನಾಂಕ 26.02 .2003ರವರೆಗೆ 
ಲಭ್ಯವಿರುವ ರಜೆಯನ್ನಾಗಿ ಪರಿಗಣಿಸಿ ಆದೇಶಿಸಿದೆ. 

ಈ ಆದೇಶದ ವಿರುದ್ಧ ವಿಳಂಬವಾಗಿ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಜಂಟಿ ಪೊಲೀಸ್ 
ಕಮೀಷನರ್ , ಸಿಎಆರ್‌, ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ : (2)ರಲ್ಲಿ ಓದಲಾದ ದಿನಾಂಕ 03.07. 2013ರ ಹಿಂಬರಹದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶದ ವಿರುದ್ದ ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ ವಾದಾಂಶಗಳನ್ನು 
ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೭ , ೨೦೧೪ 


೯೭೫ 


ಸದರಿ ಪ್ರಕರಣದಲ್ಲಿ ಮೂರು ಜನ ಎ . ಪಿ . ಸಿ.ಗಳಿದ್ದು ಅವರ ಪೈಕಿ ಶ್ರೀ ರಾಮಚಂದ್ರ ( ಪ್ರಸ್ತುತ ಪರಿಷ್ಕರಣ ಮೇಲ್ಮನವಿದಾರ) ಹಾಗೂ ಶ್ರೀ 
ಗೋಪಾಲಕೃಷ್ಣ ಇವರ ವಿರುದ್ಧ ಆರೋಪ ಸಾಬೀತಾಗಿದ್ದು, ಇನ್ನೋರ್ವ ಆರೋಪಿ ಶ್ರೀ ಸುಬ್ರಮಣಿ ಇವರ ಖುಲಾಸೆಗೊಂಡಿರುತ್ತಾರೆ. ಸದರಿ ಘಟನೆ ನಡೆದ 
ದಿನದಂದು ಶ್ರೀ ಗೋಪಾಲಕೃಷ್ಣ ಇವರು ಬೆಂಗಾವಲು ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿದ್ದರಿಂದ 5 ಜನ ಖೈದಿಗಳನ್ನು ಕಾವಲು ಮಾಡುವ 
ಜವಾಬ್ದಾರಿ ಶ್ರೀ ರಾಮಚಂದ್ರ ಇವರೊಬ್ಬರ ಮೇಲೆ ಬಿದ್ದಿರುವುದನ್ನು ಗಮನಿಸಿ ಮತ್ತು ಖೈದಿ ಪರಾರಿಯಾದ ಶೌಚಾಲಯವು ಆಸ್ಪತ್ರೆಯ ಒಳಗೇ ಇದ್ದು, 
ಕ್ರಿಮಿನಲ್ ವಾರ್ಡಿನ ವೆಂಟಿಲೇಟರ್ ಕಬ್ಬಿಣದ ವೈಯರ್ ಮೆಷ್ಗಳು ತುಂಬಾ ಹಳೆಯದಾಗಿ ತುಕ್ಕು ಹಿಡಿದಿದ್ದು, ಗಟ್ಟಿಯಾದ ಯಾವುದೇ ಸಲಕರಣೆಯಿಂದ 
ಅದನ್ನು ಮೀಟಿದರೆ ಅದು ತೆಗೆದುಕೊಳ್ಳುತ್ತದೆಂದು ವಿಲ್ಸನ್ ಗಾರ್ಡನ್ ಠಾಣಾಧಿಕಾರಿಗಳು ವಿಚಾರಣಾಧಿಕಾರಿಗಳ ಮುಂದೆ ಸಾಕ್ಷಿ ನುಡಿದಿರುವುದನ್ನು 
ಪರಿಗಣಿಸಿ, ಭದ್ರತಾ ದೋಷವು ಖೈದಿ ತಪ್ಪಿಸಿಕೊಳ್ಳಲು ಸಹಾಯವಾಗಿರುವುದರಿಂದ ಪರಿಷ್ಕರಣ ಮೇಲ್ಮನವಿದಾರರನ್ನೊಬ್ಬರನ್ನೇ ಜವಾಬ್ದಾರರನ್ನಾಗಿ 
ಮಾಡುವುದು ಸರಿಯಲ್ಲವೆಂದು, ಸದರಿ ಪ್ರಕರಣದಲ್ಲಿ ಇನ್ನೋರ್ವ ಆರೋಪಿ ಶ್ರೀ ಗೋಪಾಲಕೃಷ್ಣ ಇವರಿಗೆ ವಿಧಿಸಿರುವ ಶಿಕ್ಷೆಯನ್ನೇ ಪರಿಷ್ಕರಣ 
ಮೇಲ್ಮನವಿದಾರರಿಗೂ ವಿಧಿಸಲು ತೀರ್ಮಾನಿಸಿದೆ. ಈ ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಪರಿಷ್ಕರಣ ಮೇಲ್ಮನವಿಯನ್ನು ಪುರಸ್ಕರಿಸುವ ಕುರಿತಂತೆ 
ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ: ಒಇ 88 ಪೊಸಿಅ 2013 ಬೆಂಗಳೂರು, ದಿನಾಂಕ: 17.06.2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಡಿ ರಾಮಚಂದ್ರ, ಎಪಿಸಿ - 1054 , ಸಿಎಆರ್ ( ದಕ್ಷಿಣ ), ಬೆಂಗಳೂರು ಇವರ ಪರಿಷ್ಕರಣ ಮೇಲ್ಮನವಿಯನ್ನು 
ಪುರಸ್ಕರಿಸಿ, ಶಿಸ್ತು ಪ್ರಾಧಿಕಾರದ ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಪರಿಷ್ಕರಣ ಮೇಲ್ಮನವಿದಾರರ ವೇತನವನ್ನು ಮುಂದಿನ ವೇತನ ಬಡ್ತಿಗಳಿಗೆ 
ಅಡಚಣೆಯಾಗದಂತೆ 5 ವರ್ಷಗಳ ಕಾಲ ಮುಂದೂಡಲು ಸರ್ಕಾರವು ತೀರ್ಮಾನಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ದೇವೆಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR, 534 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು – ಬಿ ) 

ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಆರ್. ಬಿ . ಮ್ಯಾಗೇರಿ, ಮಾಜಿ ಪಿಸಿ - 709 , ಇವರು 2ನೇ ಪಡೆ, ಕೆಎಸ್‌ಆರ್‌ಪಿ, ಬೆಳಗಾವಿ ಇವರ ಪರಿಷ್ಕರಣ 

ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಕಮಾಂಡಂಟ್ , 2ನೇ ಪಡೆ, ಕೆಎಸ್‌ಆರ್‌ಪಿ, ಬೆಳಗಾವಿ ಇವರ ಆದೇಶ ಸಂಖ್ಯೆ : 

ಸಿಬ್ಬಂದಿ - 3 / ಡಿಇ/ ಆರ್ - 6 /56 /2012 ದಿನಾಂಕ 15 .07 .2013 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಕೆಎಸ್‌ಆರ್‌ಪಿ, ಬೆಂಗಳೂರು 

ಇವರ ಆದೇಶ ಸಂಖ್ಯೆ: ಅಪೀಲು/06 /2013 - 14 ದಿನಾಂಕ 15.10.2013 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 14 .11.2013 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2 ) 70/ 2013 - 14 ದಿನಾಂಕ 22 .01 .2014 

5) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 261 ಸಿಎನ್‌ಎಸ್ 2013 ದಿನಾಂಕ: 09. 05 .2014 
ಪ್ರಸ್ತಾವನೆ : 

ಶ್ರೀ ಆರ್. ಬಿ . ಮ್ಯಾಗೇರಿ, ಮಾಜಿ ಪಿಸಿ - 709, ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು 2ನೇ ಪಡೆ, ಕೆಎಸ್‌ಆರ್‌ಪಿ , ಬೆಳಗಾವಿ 
ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಮ . ಪಿಸಿ -1480ರೊಡನೆ ಅನೈತಿಕ ಸಂಬಂಧ ಹಾಗೂ 2ನೇ ವಿವಾಹ ಮಾಡಿಕೊಂಡು ಕಾನೂನು ಉಲ್ಲಂಘನೆ ಮಾಡಿರುವ 
ಆರೋಪದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆಗೆ 
ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಡಿಸಲಾಗಿದೆ. 
ದೋಷಾರೋಪಣೆ: 

" ಆಪಾದಿತ ಪೊಲೀಸ್ ಅಧಿಕಾರಿಯಾದ ನೀವು ಈಗಾಗಲೇ ಶ್ರೀಮತಿ ವಿಜಯಾ ಎಂಬುವವರನ್ನು ವಿವಾಹ 
ಮಾಡಿಕೊಂಡು ಅವರ ಜೊತೆ ಸಂಸಾರ ನಡೆಸುತ್ತಿದ್ದರು ಸಹ ನೀವು ಡಬ್ಯೂಪಿಸಿ -1480, ಎ. ವೈ . ಚನ್ನಬಸಪ್ಪನವರ ಶಹಾಪೂರ 
ಪೊಲೀಸ್ ಠಾಣೆ ಓ. ಓ. ಡಿ. ನಂದಗಡ ಪೊಲೀಸ್ ಠಾಣೆ ಎಂಬುವವರ ಜೊತೆ ಅನೈತಿಕ ಸಂಬಂಧ ಹೊಂದಿ ಅವರ ಜೊತೆ 2ನೇ 
ವಿವಾಹ ಮಾಡಿಕೊಂಡು ಕಾನೂನು ಉಲ್ಲಂಘನೆ ಮಾಡಿ ನಿಮ್ಮ ಕರ್ತವ್ಯದಲ್ಲಿ ಘೋರ ದುರ್ನಡತೆ ಪ್ರದರ್ಶಿಸಿರುವುದು ಮೇಲ್ನೋಟಕ್ಕೆ 
ಕಂಡು ಬಂದಿರುತ್ತದೆ.” 

ಮೇಲ್ಕಂಡ ಆರೋಪದ ಮೇಲೆ ನಡೆಸಲಾದ ಇಲಾಖಾ ವಿಚಾರಣೆಯಲ್ಲಿ ಇವರ ವಿರುದ್ಧದ ಆರೋಪವು ಭಾಗಶಃ ಸಾಬೀತಾಗಿದೆಯೆಂದು 
ವಿಚಾರಣಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದು ಅದರನ್ವಯ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಕಮಾಂಡೆಂಟ್, 
2ನೇ ಪಡೆ, ಕೆಎಸ್‌ಆರ್‌ಪಿ., ಬೆಳಗಾವಿ ಇವರು ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ 15.07.2013ರ ಆದೇಶದಲ್ಲಿ ಅರ್ಜಿದಾರರನ್ನು ಸರ್ಕಾರಿ 
ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿ ಆದೇಶಿಸಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 
ಕೆ. ಎಸ್.ಆರ್.ಪಿ , ಬೆಂಗಳೂರು ಇವರು ಇವರ ಮೇಲೆ ಕ್ರಮ ಸಂಖ್ಯೆ: ( 2)ರಲ್ಲಿ ಓದಲಾದ ದಿನಾಂಕ 15.10 .2013ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 


R .N .I. No.KARBIL /2001/47147 POSTAL REGN. No. RNP/KA/BGS/2202/2014 - 16 

Licensed to post without prepayment WPP No . 297 
೯೭೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೭ , ೨೦೧೪ 


ಭಾಗ ೧ 


ಈ ಎರಡೂ ಆದೇಶದ ವಿರುದ್ದ ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ ವಾದಾಂಶಗಳನ್ನು 
ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. 

ಅರ್ಜಿದಾರರು ಅನೈತಿಕ ಸಂಬಂಧ ಹಾಗೂ 2ನೇ ವಿವಾಹ ಮಾಡಿಕೊಂಡು ಕಾನೂನು ಉಲ್ಲಂಘನೆ ಮಾಡಿರುವ ಆರೋಪದ ಮೇಲೆ ಇವರಿಗೆ 
ಶಿಸ್ತು ಪ್ರಾಧಿಕಾರವು ದಂಡನೆ ವಿಧಿಸಿದ್ದು , ವಿಚಾರಣಾ ದಾಖಲೆಗಳಿಂದ ಆ. ಪ್ರೊ . ಅ.ರವರು ಅನೈತಿಕ ಸಂಬಂಧ ಹೊಂದಿರುವುದನ್ನು ಒಪ್ಪಬಹುದಾದರೂ , 
ಆರೋಪ ಮುಂದುವರೆದು ಮ . ಪಿ.ಸಿ.- 1480 ಅವರೊಡನೆ 2ನೇ ಮದುವೆ ಆಗಿರುತ್ತಾರೆ ಎಂದಿರುವುದರಿಂದ ಇದನ್ನು ಹಿಂದೂ ಕಾಯ್ದೆ ಪ್ರಕಾರ 
“ವಿವಾಹ” ವನ್ನು ದಿವಾಣಿ ನ್ಯಾಯಾಲಯವು ತೀರ್ಮಾನಿಸಬೇಕಾಗುತ್ತದೆ. ಇಲಾಖಾ ವಿಚಾರಣೆಯ ವ್ಯಾಪ್ತಿಯಲ್ಲಿ ಆರೋಪಿತ ಪೊಲೀಸ್ ಅಧಿಕಾರಿಯು 2ನೇ 
ವಿವಾಹವಾಗಿದ್ದಾರೋ ಇಲ್ಲವೋ ಎಂಬುದನ್ನು ಸಾಬೀತು ಪಡಿಸಲು ಬರಲಾಗದು. ಶ್ರೀಮತಿ ವಿಜಯಾ ರಮೇಶ್ ಮ್ಯಾಗೇರಿ ಇವರು ತಮ್ಮ ಪತಿಯ ಅನೈತಿಕ 
ಸಂಬಂಧದ ಬಗ್ಗೆ ಕಳೆದ 6 - 7 ವರ್ಷಗಳವರೆಗೆ ಸುಮ್ಮನಿದ್ದು, ಈಗ ನೀಡಿರುವ ದೂರು ಇವರು ಸ್ವಯಂ ಪ್ರೇರಿತರಾಗಿ ನೀಡದೇ ಯಾರದ್ದೋ ಒತ್ತಡಕ್ಕೆ 
ಒಳಗಾಗಿ ದೂರು ನೀಡಿರುವುದು ಸ್ಪಷ್ಟವಾಗಿರುತ್ತದೆ. ಹಾಗೂ ಸದರಿ ಪ್ರಕರಣದ ವಾಸ್ತವಾಂಶಗಳನ್ನು ನೋಡಿದಲ್ಲಿ ಇದು ಗಂಡ ಹೆಂಡಿರ ನಡುವೆ ನಡೆಯುವ 
ಮನಸ್ತಾಪದ ವಿಷಯಗಳಿಗೆ ಸಂಬಂಧಿಸಿದ್ದು, ಇದನ್ನು ಇಲಾಖಾ ವಿಚಾರಣೆಯ ಚೌಕಟ್ಟಿನಲ್ಲಿ ತಂದು, ಆರೋಪಿತ ಪೋಲೀಸ್ ಅಧಿಕಾರಿಗೆ ಕಡ್ಡಾಯ 
ನಿವೃತ್ತಿಯಂತಹ ಕಠೋರ ಶಿಕ್ಷೆಯನ್ನು ವಿಧಿಸಿರುವುದು , ಮಾನವೀಯತೆ ದೃಷ್ಟಿಯಿಂದಾಗಲೀ ಸಮಂಜಸವಾಗಿರುವುದಿಲ್ಲ . ಈ ಹಿನ್ನಲೆಯಲ್ಲಿ ಅರ್ಜಿದಾರರ 
ಪರಿಷ್ಕರಣ ಮೇಲ್ಮನವಿಯನ್ನು ಪುರಸ್ಕರಿಸುವ ಕುರಿತಂತೆ ಓದಲಾದ ಕ್ರಮ ಸಂಖ್ಯೆ (5)ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು 
ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ: ಒಣ 165 ಪೊಸಿಅ 2013 ಬೆಂಗಳೂರು, ದಿನಾಂಕ: 17 .06.2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಆರ್. ಬಿ . ಮ್ಯಾಗೇರಿ, ಮಾಜಿ ಪಿಸಿ - 709, ಇವರು 2ನೇ ಪಡೆ, ಕೆಎಸ್‌ಆರ್‌ಪಿ , ಬೆಳಗಾವಿ, ಇವರಿಗೆ ಶಿಸ್ತು 
ಪ್ರಾಧಿಕಾರವು ವಿಧಿಸಿದ “ಕಡ್ಡಾಯ ನಿವೃತ್ತಿ” ದಂಡನಾ ಆದೇಶವನ್ನು ಪರಿಷ್ಕರಿಸಿ ಇವರನ್ನು ಕೂಡಲೇ ಸೇವೆಗೆ ತೆಗೆದುಕೊಂಡು ಅವರು ಗಳಿಸಬಹುದಾದ 
ಮುಂದಿನ 2 ವಾರ್ಷಿಕ ಮುಂಬಡ್ತಿಗಳನ್ನು ಅವರ ಮುಂದಿನ ವಾರ್ಷಿಕ ಮುಂಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ದಂಡನೆಯನ್ನು ವಿಧಿಸಲು ಹಾಗೂ 
“ಕಡ್ಡಾಯ ನಿವೃತ್ತಿ” ದಿನಾಂಕದಿಂದ ಸೇವೆಗೆ ಹಾಜರಾಗುವವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8( 14ಎ) ರ 
ಪ್ರಕಾರ “ Dies-non ” ಎಂದು ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR . 535 

ಒಳಾಡಳಿತ ಇಲಾಖೆ, (ಪೊಲೀಸ್ ಸೇವೆಗಳು - ಬಿ) 
ಒಳಾಡಳಿತ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಒಣ 96 ಪೊಸಿಪ 2014 , ಬೆಂಗಳೂರು, ದಿನಾಂಕ : 11.06.2014 , 
ಸರ್ಕಾರದ ಆದೇಶ ಸಂಖ್ಯೆ: ಒಣ 96 ಪೊಸಿಪ 2014 , ದಿನಾಂಕ: 09 .06.2014ರ ಪುಟ ಸಂಖ್ಯೆ - 3ರಲ್ಲಿನ 5ನೇ ಸಾಲಿನಲ್ಲಿ ಶ್ರೀ ದೇವೆಂದ್ರಪ್ಪ 
ಕಟ್ಟಿಮನಿ, ಸರ್ಕಾರದ ಅಪರ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ) ಎಂದು ನಮೂದಿಸಿದ್ದು ಅದರ ಬದಲಾಗಿ ಶ್ರೀ ದೇವೆಂದ್ರಪ್ಪ 
ಕಟ್ಟಿಮನಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಎ ) ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು . ಉಳಿದಂತೆ 
ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ | 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR . 536 

ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು - ಎ) 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


